ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ : 78 
2 ಸದಸ್ಯರ ಹೆಸರು : ಶ್ರೀ ಎನ್‌. ರವಿಕುಮಾರ್‌ 
(ವಿಧಾನಸಭೆಯಿಂದ 
ಚುನಾಯಿತರಾದವರು) 
3 ಉತ್ತರಿಸುವ ದಿನಾಂಕ : 23-12-2021 
4 ಉತ್ತರಿಸುವವರು : ಮಾನ್ಯ ಮುಖ್ಯಮಂತಿಗಳು 
ಸುಂ ೨ ಖೆ 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 
ರಸಗಳಲ್ಲಿ ಗೇಲ್‌ಗ್ಯಾಸ್‌ / ಗೇಲ್‌ ಇಂಡಿಯಾ ಸಂಸ್ಥೆಗಳು 
ಗ್ಯಾಸ್‌ ಪ ಪೈಪ್‌ಲೈನ್‌ ಅಳವಡಿಕೆ ಸಮಯದಲ್ಲಿ ಕತ್ತರಿಸುವ ರಸ್ತೆ 
ಭಾಗಗಳ ಪುನಶ್ಛೇತನವನ್ನು ತಮ್ಮ ಸ್ವಂತ ಪೆಚ್ಚದಲ್ಲಿಯೇ 
ಕೈಗೊಳ್ಳುವ ನಿಬಂಧನೆಯಿದ್ದು, ಗೇಲ್‌ಗ್ಯಾಸ್‌ ಸಂಸ್ಥೆಗಳೇ 
ಪುನಣ್ಣೇತನ / ನಿರ್ವಹಣೆಯನ್ನು ಅವರ ಸ್ವಂತ ವೆಚ್ಚದಲ್ಲಿಯೇ 
ಕೈಗೊಳ್ಳುತ್ತಿರುತ್ತರೆ. 


ಬೃಹತ್‌ ಜೆಂಗಳೂರು ಮಹಾನಗರ ಪಾಲಿಕೆ 
ವ್ಯಾಪ್ತಿಯಲ್ಲಿ ಗೈಲ್‌ (ಪೈಪ್‌ಲೈನ್‌ ಮೂಲಕ 
ಆಡುಗೆ ಅನಿಲ ವಿತರಿಸುವ ಸಂಸ್ಥೆ) ಸಂಸ್ಥೆಯು 
ರಸ್ತೆಯ ಎರಡು ಬದಿಗಳಲ್ಲಿ ಅಗೆದು ಹಾಕಿರುವ 
ಜಾಗದ ನಿರ್ವಹಣೆಯನ್ನು ಮಾಡುತ್ತಿದೆಯೇ; 
ಇಲ್ಲವಾದಲ್ಲಿ, ಯಾರು ಮಾಡುತ್ತಿದ್ದಾರೆ; ಇದಕ್ಕೆ 
ತಗಲುವ ವೆಚ್ಚ ಎಷ್ಟು 


ಆ) ಗೈಲ್‌ ಸಂಸ್ಥೆಯು ಗ್ಯಾಸ್‌ ಲೈನ್‌ಗಳನ್ನು ಬೃಹತ್‌ ಜೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 
ನಗರದಾದ್ಯಂತ ಅಳವಡಿಸಲು ಬೃಹತ್‌ ರಸ್ತೆಗಳಲ್ಲಿ ಸರ್ಕಾರದ ಆದೇಶ / sdeddriia ಒ೦ದು 
ಬೆಂಗಳೂರು ಮಹಾನಗರ ಪಾಲಿಕೆಯ ಬಾರಿಯ ಅನುಮತಿ ಶುಲ್ಕ (0 Time Permission 
ನಿರ್ವಹಣೆಯಲ್ಲಿರುವ ರಸ್ತೆಗಳನ್ನು | har) ಪಡೆದು ಗೇಲ್‌ಗ್ಯಾಸ್‌ 1) ಗೇಲ್‌ ಇಂಡಿಯಾ 
ಬಳಸಿಕೊಂಡಿದ್ದು, ಸದರಿ ಸ್ಥಳವನ್ನು ಸಂಸ್ಥೆಗಳಿಗೆ ಗ್ಯಾಸ್‌ ಪೈಪ್‌ಲೈನ್‌. ಅಳವಡಿಕೆಗೆ ಬಳಸಿಕೊಳ್ಳಲು 
ಬಿಬಿಎಂಪಿಯು ಯಾವ ಆಧಾರದಲ್ಲಿ ಗೈಲ್‌ | ಅನುಮತಿ ನೀಡಲಾಗುತ್ತಿರುತ್ತದೆ. 
ಸಂಸ್ಥೆಗೆ ನೀಡಿದೆ; ಸದರಿ ಸ್ಥಳವನ್ನು ಗೈಲ್‌[ ಗ್ಯಾಸ್‌ ಕೊಳವೆ ಅಳವಡಿಸುವ ರಸ್ತೆ ಭಾಗಗಳನ್ನು 
ಸಂಸ್ಥೆಗೆ ಮಾರಾಟ ಅಥವಾ ಗುತ್ತಿಗೆ ಆಧಾರದಲ್ಲಿ ಗೇಲ್‌ಗ್ವಾಸ್‌/ಗೇಲ್‌ ಇಂಡಿಯಾ ಸಂಸ್ಥೆಗಳಿಗೆ ಮಾರಾಟ 
ನೀಡಲಾಗಿದೆಯೇ; ಅಥವಾ ಗುತ್ತಿಗೆ ಆಧಾರದಲ್ಲಿ ನೀಡಿರುವುದಿಲ್ಲ ಮತ್ತು ಗ್ಯಾಸ್‌ 

ಕೊಳವೆ ಅಳವಡಿಸಿದ ನಂತರ ಗೇಲ್‌ಗ್ಯಾಸ್‌ ಸಂಸ್ಥೆಗಳೇ 
ದುರಸ್ಥಿಪಡಿಸಿ, ಸಾರ್ವಜನಿಕರ ಉಪಯೋಗಕ್ಕಾಗಿ ಪಾಲಿಕೆಗೆ 
ಮರು ಹಸ್ತಾಂತರಿಸಲಾಗುತ್ತದೆ. 

ಇ) | ಬಿಬಿಎಂಪಿಯ ಆಸ್ತಿಯನ್ನು ಗ್ಯಾಸ್‌ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 
ಪೈಪ್‌ಲೈನ್‌ಗಳನ್ನು ಅಳವಡಿಸಲು ರಸ್ತೆಗಳಲ್ಲಿ ಸರ್ಕಾರದ ಆದೇಶ/ ನಿರ್ದೇಶನಗಳಂತೆ ಒಂದೆ 


ಬಳಸಿಕೊಂಡಿರುವ ಗೈಲ್‌ ಸಂಸ್ಥೆಯು ಸದರಿ 
ಜಾಗವನ್ನು ಖಾಯಂ ಆಗಿ 
ಉಪಯೋಗಿಸುತ್ತಿದ್ದ, ಈ ಕಾರಣಕ್ಕೆ ಎಷ್ಟು 
ಮೊತ್ತವನ್ನು ಬಿಬಿಎಂಪಿಗೆ ಬಾಡಿಗೆ ರೂಪದಲ್ಲಿ 
ನೀಡುತ್ತಿದೆ: ಪ್ರತಿ ಕಿ.ಮೀ.ಗೆ ನಿಗಧಿಪಡಿಸಿದ ಸ್ಥಳ 
ಬಾಡಿಗೆ ಮೊತ್ತವೆಷ್ಟು; 


ಬಾರಿಯ ಅನುಮತಿ (One Time Permission Charges) 
ಶುಲ್ಕ ಫಹಮ ಗೇಲ್‌ಗ್ಯಾಸ್‌/ಗೇಲ್‌ ಇಂಡಿಯಾ ಸಂಸ ಸ್ಥೆಗಳಿಗೆ 
ಗ್ಯಾಸ್‌ ಪ್‌ಲೈನ್‌ ಅಳವಡಿಕೆಗೆ ಬಳಸಿಕೊಳ್ಳಲು ಅನುಮತಿ 
6, ಅನುಮತಿ ಶುಲ್ಕದ "ವಿವರವು ಈ 
ಕೆಳಕಂಡಂತೆ ಇರುತ್ತದೆ. 


* ಮುಖ್ಯ ಕಾರ್ಯದರ್ಶಿಗಳು, ಕರ್ನಾಟಕ ಸರ್ಕಾರ ರವರ 
ಅಧ್ಯಕ್ಷತೆಯ ದಿನಾಂಕ:19.05.20156 High Level 
Committe ಸಭೆಯ ನಡವಳಿಯಂತೆ ಗ್ಯಾಸ್‌ ಪೈಪ್‌ಲೈನ್‌ 
ಅಳವಡಿಸಲು ಪ್ರತಿ ಮೀಟರ್‌ಗೆ ರೂ. 1200. 00 ಗಳನ್ನು 
(ಮೇಲ್ಲಿಚಾರಣಾ ಶುಲ್ಕ ಸೇರಿ) ನಿಗಧಿಪಡಿಸಿದೆ. ಸಿಭೆಯ 
ನಡವಳಿಯನ್ನು ಅನುಬಂಧ-1ರಲ್ಲಿ ನೀಡಿದೆ. 


ವಪ 


ಈ) |ಕಳೆದ ಮೂರು ವರ್ಷಗಳಲ್ಲಿ ಗೈಲ್‌ ಸಂಸ್ಥೆಯು 
ಗ್ಯಾಸ್‌ ಪೈಪ್‌ ಲೈನ್‌ಗಳನ್ನು ಅಳವಡಿಸಲು 
ಬಳಸಿಕೊಂಡಿರುವ ಸ್ಥಳಕ್ಕೆ ಸಂಬಂಧಿಸಿದಂತೆ 
ಬಿಬಿಎಂಪಿಗೆ ಪಾವತಿಸಿರುವ ಸ್ಥಳ ತೆರಿಗೆ 


ಮೊತ್ತವೆಷ್ಟು? (ವಿವರ ನೀಡುವುದು) 


ನಅಇ 381 ಎಂಎನ್‌ವೈ 2021 


ಸಸ 


ಸರ್ಕಾರದ ಆದೇಶ 


ಸಂಖ್ಯ ನಅಇ 210 ಎಂಎನ್‌ A 
2017, ದಿನಾಂಕ: 10.02.2018ರ ಆದೇಶದಂತೆ ಓಪನ್‌ 
ಟ್ರಂಚ್‌ (ತೆರೆದ ಕಂದಕ) ಮಾದರಿಯಲ್ಲಿ ಗ್ಯಾಸ್‌ 
ಪೈಪ್‌ಲೈನ್‌ ಅಳವಡಿಸಲು ಪ್ರತಿ ಮೀಟರ್‌ಗೆ ರೂ. 
1857.00 ಗಳೊಂದಿಗೆ ಶೇಕಡ 10% ರಷ್ಟು ಮೇಲ್ಲಿಚಾರಣಾ 
ಶುಲ್ಕವನ್ನು ನಿಗಧಿಪಡಿಸಿದೆ (ಅನುಬಂಧ 2 ರಲ್ಲಿ ನೀಡಿದೆ). 


. ಮುಖ್ಯ ಕಾರ್ಯದರ್ಶಿಗಳು, ಕರ್ನಾಟಕ ಸರ್ಕಾರ ರವರ 
ಅಧ್ಯಕ್ಷತೆಯ ದಿನಾಂಕ: 04.01.2020ರ gh Level 
Committe. ಸಭೆಯಲ್ಲಿ ದಿನಾಂಕ: 10.02.2018ರ 
ಸರ್ಕಾರದ ಆದೇಶದಲ್ಲಿ ಓಪನ್‌ಟ್ರಂಚ್‌ (ತೆರೆದ ಕಂದಕ) 
ಮಾದರಿಗೆ ಪ್ರತಿ ಮೀಟರ್‌ ಒಂದಕ್ಕೆ ವಿಧಿಸಿರುವ 
ರೂ.1857.00 ಗಳೊಂದಿಗೆ, ಹೆಚ್‌.ಡಿ.ಡಿ ಮಾದರಿಯಲ್ಲಿ 
ಅಳವಡಿಸುವ ಗ್ಯಾಸ್‌ ಪೈಪ್‌ಲೈನ್‌ನ ಪ್ರತಿ ಮೀಟರ್‌ಗೆ 
ರೂ. 700.00ಗಳಿಗೆ ನಿಗಧಿಪಡಿಸಲು ತೀರ್ಮಾನಿಸಲಾಗಿತ್ತು. 
(ನಡವಳಿ ಪ್ರತಿಯನ್ನು ಅನುಬಂಧ-3 ರಲ್ಲಿ ನೀಡಿದೆ). 


* ನಂತರ ಸರ್ಕಾರದ ದಿನಾಂಕ: 24.02.2020ರ ತಿದ್ದುಪಡಿ 


ಆದೇಶದಲ್ಲಿ ಗ್ಯಾಸ್‌ ಪೈಪ್‌ಲೈನ್‌ನ್ನು ಹೆಚ್‌.ಡಿ.ಡಿ 
ಮಾದರಿಯಲ್ಲಿ  ಅಳವಡಿಸಿದ್ದಲ್ಲಿ ಪ್ರತಿ ಮೀಟರ್‌ಗೆ 
ರೂ.700.00 ಗಳ ಅನುಮತಿ ಶುಲ್ಕವನ್ನು ಮತ್ತು 


ರೂ. 100.00 ಮೇಲ್ಲಿಚಾರಣಾ ಶುಲ್ಕವನ್ನು ಪಡೆಯಲು 
ಆದೇಶಿಸಲಾಗಿರುತ್ತದೆ (ಆದೇಶ ಪ್ರತಿಯನ್ನು ಅನುಬಂಧ-4 
ರಲ್ಲಿ ನೀಡಿದೆ). 


2016-17ನೇ ಸಾಲಿನಿಂದ ಪಾಲಿಕೆ ವೆಬ್‌ಸೈಟ್‌ನ 
ಆನ್‌ಲೈನ್‌ ವೇದಿಕೆ Muti Agency Road Cutting 
Co-Ordination System (MARCCS) ಅಡಿಯಲ್ಲಿ 
ಗೇಲ್‌ಗ್ಯಾಸ್‌/ಗೇಲ್‌ ಇಂಡಿಯಾ ಸಂಸ್ಥೆಗಳಿಗೆ ಕೊಳವೆ 
ಅಳವಡಿಸಲು ಒಂದು ಬಾರಿಯ ಅನುಮತಿ ಶುಲ್ಕ (One 
Time Permission Charges) ಪಡೆದು ಅನುಮತಿ ನೀಡುವ 
ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಅನುಮತಿಯನ್ನು ನೀಡಿದ ನಂತರ 
ಪ್ರಸ್ತುತ ಸದರಿ ಸ್ಥಳಕ್ಕೆ ಯಾವುದೇ ತೆರಿಗೆ ವಿಧಿಸುವ ನೀತಿ / 
ನಿಯಮ / ಆದೇಶ ಅಳವಡಿಸಿರುವುದಿಲ್ಲ. 

ಒಂದು ಬಾರಿಯ ಅನುಮತಿ ಶುಲ್ಕ (One Time 
Permission Charges) ಪಡೆದು ಅನುಮತಿ ನೀಡಿರುವ 
ಪ್ರಕರಣಗಳಲ್ಲಿ ಗೇಲ್‌ಗ್ಯಾಸ್‌ / ಗೇಲ್‌ ಇಂಡಿಯಾ ಸಂಸ್ಥೆಗಳು 
2016-17ನೇ ಸಾಲಿನಿಂದ ಪಾಲಿಕೆಗೆ ಪಾವತಿಸಿರುವ ಮೊತ್ತದ 
ವಿವರವನ್ನು ಅನುಬಂಧ-5 ರಲ್ಲಿ ನೀಡಿದೆ. 


(ಬಸವರಾಜ ಬೊಮ್ಮಾಯಿ 
ಮುಖ್ಯಮಂತ್ರಿ 


of Cit 


po Proceedings of the High Level Committee Meeting regarding Development 
y Gas Distribution in Bengaluru held on 19” May 2015 At 11.30 am in 


¢ Committe 


om, Vidhana Soudha un the Chairmanship of the 


Chief Secretary to Government of Karnataka 


MEMBERS PRESENT : As per annexure attached 


[8 


4. 


‘The Principal Secretary, Infrastructure Development Dept welcomed the 
Chief Secretary, Development Commissioner, Additional Chief 
Secretaries, Principal Secretaries, CEO of GAIL Gas Limited and other 


officers present in the meeting and initiated the discussions. 


The Principal Secretary, IDD informed that this meeting has been 
convened to discuss the timely implementation of the City Gas 
Distribution project, which is a priority project for Bangalore city. since 
the project envisages 24X7 availability of natural gas to various 
categories of consumers such as industrial, commercial, domestic 
households and transport sectors, besides bringing down the pollution 
level. She requested all the departments / agencies to extend full support 
by providing all the required clearances / approvals at the earliest, 10 


ensure that the project is completed within the scheduled time frame. 


The General Manager, GAIL Gas Limited made a brief presentation on 
the project. The highlights of the project are : 

Total cost of the project : Rs. 1,270 crore 

Total number of pipeline connections : 2.40 lakh connections 

Total length of pipeline : 1350 km 

Time frame : Next Five years 

Jurisdiction covered: Bangalore Rural and Urban districts 

Performance given by GAIL Gas Ltd to PNGRB : Rs 5.200 crore 


Emphasising the need to implement the project within the time limit 


prescribed by the Petroleum and Natural Gas Regulatory Board 


} 


0, 


pT [ 


[PNORB], the CLO, GAH. Cus id reyuestcd the State authorities to 
lucite to complete Ie project within the scheduled period, citing the 
Inutmees of Membal and Delhl, whercin certain incentives were provided 
by the nouthoritles 7 Government for developing the gas infrastructure 
whlch ocluded nominal charges as pipe laying charge during the initial 


perlod of Chy Cis Distribution. 


§,  Pernislon for laying pipelinc in BBMP / BDA / BWSSB jurisdictions: 


The detalls of applications made lo BMP and BDA for permission to lay 
he poe pipeline infrastructure in the respective jurisdictions was 
presented. ‘The CHO, GAH, Cius td requested for early grant of 
permissions, so that the work could be taken up and completed as per 
schedule. Considering the importance of the project, the authorities of 
BBMP and BDA upreed to accord all required permissions to project by 


41.05.2015, 


Permission & Restoration charges levied by BBMP & BDA: 


C10, GAIL, Clas informed thut the rates of gas pipeline laying charges 
levied by BBMP at Rx.3,600/running meter [excluding the road 
restoration charges] ure very high and it is about four times the actual 
pipe laying cost ituclf. Ile informed that the gas pipeline will be laid on 
the service road / under footpath / under the shoulders; and while crossing 
the rouds, the pipes will not be laid by the “Open Cut Method”, but will 
be done by “Horizontal Direction Drilling (HDDY”. Since it is an 


infrastructure project, he requested for the reduction in charges 10 make 


the project viable. 


The Administrator and Commissioner of BBMP informed that the 


charges for pipe laying including roud restoration would amount to 


x.6,.000/ running meter. 


[ 


ER 


The CEO, GAIL Gas Ltd informed that considering the revised charges of 
Rs.6,000/running meter (including the restoration charges), the total cost 
for this alone would work oul to about Rs.720 crore [about $7%| of the 
total project cost of Rs.1,270 crore. With this. the project cost would 


shoot up to about Rs. 2.000 crore. 


Detailed discussions were held regarding the charges being levied by 
BBMP and BDA. The Chief Secretary said that as this is a project for 
development of good jnfrastructure in the city and will benefit different 
sectors of consumers including industry, doméstic and transport sector, 
besides reducing the level of pollution, it is not justifiable for 
BBMP/BDA to rely upon such sources to boost its income. He felt that 
BBMP/BDA need to consider it as a special case and levy reasonable 
rate for giving the permission & pipe laying charges. He further 
mentioned that the primary source of income for BBMP is through the 
house tax collection and augmentation of income cannot be loaded onto 


such infrastructure projects that are public in nature. 


After detailed deliberations, the committee resolved that: 

a) BBMP & BDA to charge Rs.1,200/ per running meter as pipe laying 
and supervision charges for GAIL Gas project. 

b) Road restoration work to be carried out by GAIL Gas Ltd as per the 
specifications provided by BBMP { BDA. 

c) Road restoration to be completed within 15 days and no trench along 
any stretch of road should be left open or left without restoration for 


more than 15 days unless specially permitted by BBMP/BDA. 


d) If there is delay in restoration or the quality of work is not maintained 


as per the specifications given by BBMP / BDA, then necessary 


pe 


(see mem 8 OY 


SKM es ee 


14. 


15. 


notice could be issued for compliance, Failing which action could be 


initiated. 


¢) Along the Tender Sure roads, GAIL Gas should utilize the provision 


made for gas pipeline in the utility chamber. 


Implementation Plan for CNG: 

CEO, GAIL Gas Lid requested for allotment of land by BDA/ BBMP 
along the ORR for CNG Mother Stations / daughter stations. The 
representative of BDA informed that three sites were selected in HBR 
Layout area but they have been notified as lake land. The Chief Secretary 
suggested that altemate sites should be identified for CNG stations by 
BDA and BBMP immediately. 


CEO, GAIL Gas Ltd requested for allotment of land near Dobbospet 
Industrial Area for setting up CNG Station/ware house and the 
Commissioner for Industrial Development and CEO & EM, KIADB 


agreed to examine the same on receipt of details from GAIL Gas. 


Regarding connectivity 10 Dobbospet, etc., the Deputy Commissioners of 
Bengaluru (Urban & Rural) Districts agreed to extend all the assistance. 


In addition, they would also examine the availability of lands for the 


stations. 


The Chief Secretary advised the Principal Secretary, IDD to convene a 
meeting with the officers of KIADB / BDA / BBMP for identification and 


allotment of land, on priority basis. 


Introduction of CNG in Bangalore: 
The CEO, GAIL Gas Lid informed that they have applied to BMTC for 
allotting plots in three BMTC bus depots (ie. Pecnya, Sumanhalli und 


17. 


18. 


Hennur) and that the same has been approved by the Board of BMTC: 
that GAIL Gas has already started laying of stecl pipeline in Peenya and 
the detailed enginvering for these three BMTC depots is in the advanced 
stage. Regarding induction of CNG buses into BMTC. the Additional 
Chief Secretary. Transport Department informed that conversion of the 
existing buses to CNG based buses (retrofitting) is not a feasible solution, 
based on the experience of Mumbai and Pune Transport services. instead. 


new CNG buses would be better & economical. 


He also informed that the cost of low floor level CNG buses is almost 
double the cost of similar diesel buses. Hence. fresh tenders have to be 
invited for normal floor level buses. wherein, the cost Tay be higher by 
Rs.3-5 takhs/bus. It was also informed that the operation cost is about 10- 
15% more compared to the diesel buses. The Additional Chief Secretary. 
Transport Department also informed that the Board of BMTC has taken a 
decision to procure CNG based buses in a phased manner (50% 
annualised replacement) with the financial support from the State 


Government [for both CAPEX and OPEX]. 


The Additional Chief Secretary, Forcst, Ecology & Environment 
informed that KSPCB and BMTC were present during the hearing held in 
the Hon'ble High Court on the pollution level in Bangalore, and that the 
Hon'ble High Cour has directed BMTC for induction of CNG based 
buses, which has been agreed to, by BMIC. 


The Chief Secretary felt that the essence of directions of the Hon'ble 
High Court is for bringing down the level of pollution in the city and that 
as CNG based buses have considerable financial implications. BMTC 
need to examine the BS-IV and BS-V models of dicsel buses that have 


similar existing standards in comparison to CNG based buses. 


19. 


20. 


21. 


22. 


GAIL's REGIONAL GAS MANAGEMENT CENTRE (RGMC) at 
Bangulorc: 

It was informed that the plot allotted to GAIL. at Rachenahalli (Manyata 
‘Tech Park) by BDA earlier is under litigation and has rcachcd a stagc of 
final arguments. The CEO, GAIL Gas Ltd requested to consider allotment 
of an alternate land. The Chief Secretary suggested that BDA should 
properly defend the case in the Hon’ble High Court and also examine 
allotting an alternate land / built up area to GAIL for establishing the 
RGMC at Bangalore. 


Allotment of Land for maintenance bases / valve stations: 


CEO. GAIL Gas Ltd requested for allotment of suitable land by BDA / 
BBMP / KSIIDC / KIADB for setting up the DRS stations / valve stations 
{1 maintenance base en-route the pipelines. The Chief Secretary enquired 
the size of plots required for these stations and the CEO informed that 
these are of small sizes. The Chief Secretary advised all concemed to 


identify such plots and inform GAIL Gas Ltd to examine their suitability. 


Formation of JV Company 

CEO, GAIL Gas informed that the revised Shareholders’ Agreement has 
been submitted to KSIIDC for approval on 15.5.2015. He also mentioned 
that considering the huge capital investment and performance guarantee. 
this IVC proposes to hold only a minor equity in the main company that 


will be implementing CGD {GAIL Gas & its consortium members). 


Exemption { reduction of Entry tax/ VAT for CNG & PNG 


CEO, GAIL Gas Ltd requested to review the present rate of Entry Tax @ 
5% and VAT @ 14.5% on CNG and Domestic PNG in line with that 
applicable in the State of Delhi (VAT : 0% on CNG and 5% on Domestic 
PNG; Entry Tax is 0%). The Principal Secretary, Finance Dept informed 


that the entry tax is getting merged with the GST and cannot be altered at 


23. 


24. 


pS 


this stage. Regarding the VAT, GAIL Gas was asked to respond to the 
queries raised by the Finance Department and based on its reply, a 


decision would be taken favourably. 


Permission for Last Mile Connectivity Works: 

It was informed that various last mile connectivity issues are pending due 
to various reasons such as opposition from the local Gram Panchayats, 
BBMP etc. The Chief Secretary observed that guidelines framed by the 
High Level Committee in this meeting are applicable for all others also 


and they should be enforced by the concemed agencies. 


Regarding the permission to the last mile connectivity works in ITPL, 
Hoskote, Dabbaspet, the Chief Secretary directed all the concerned 
(BBMP, BDA, NHAI, DCs including Gram Panchayat, etc) to endeavour 
for providing necessary clearances and approvals at the earliest. Further 
necessary help during the execution or implementation of the works need 


to be provided by all the agencies including Police Department. 


The meeting ended with the thanks to the Chair. 


UL 


[KAUSHIK MUKHERJEE] 
Chief Secretary 


Ahnixure 


Members present in the Progress Review Meeting of City Gas Distribution held on 19.05.2015 at 
11:30 AM, in room no. 313, Vidhana Soudha under the Chairinanship of the Chief Secretary, 


Govt. of Karnataka. 


Name & Designation 


In Chair 


Sri Kaushik Mukherjee, IAS, 
Chief Secretary, 


Govt. of Karnataka 
} 


2. | Smt. Latha Krishna Rao. IAS, 
‘ Additional Chief Secretar: & Development Commissioner. 


| Sri T.M Vijaya Bhaskar 14< 
| Administrator, BBMP 
|, Sri P.Ravi Kumar, IAS 
| | Additional Chief Secretar. Transpon De 
! Sri Mf, Madan Gopal, IAS. 

Additional Chief Secretar. Forest. Environment and Ecology Dept. 
| 6. i Sri [.S.N.Prasad, IAS, 
| ! Principal Secretary to Govi.. Finance Department 
‘3 ! Smt. Vandita Sharma, IAS, 

| Principal Secretary to Govt., Infra 
Sri G.Kumar Naik, JAS, 

' Commissioner, BBMP 

9. i Sri Gaurav Gupta, IAS, 

' Cominissioner, C&I Dept. 
Sri Ritvik Pandy, IAS, | 
Commissioner, Commercial Taxes Dep. / 
| Sri Ramachandra, 
| Secretary (Environment). Forest, Environment and Ecology Dept 

i12. | Sri Prakash. HP, IFS. 

MD, (Land Army) KRIDL 

Sri K.B.Kulkarni, 
Deputy Secretary. PWD 
Sri J.Prasada Reddy, 
DGOI{T), NHAI 

Sri N, Chandrasekhar, 
Director (PPP Cell), Infrastructure Developmen Deparment 
Sri P.K.Pal, 

CEO, GAIL Gas Ltd. 


structure Development Department 


(oT Sri Rathna Kumar, 
C.E, KRIDL 
18. Sri D.Ramegowda, 
CE, BBMP 


Sri Chandrakanth.D, 
C.E, KPCL 
! 20. Sri N.R.N.Simha, 


19. 


| SL. 1 Name & Designation 


\ f 
| GM (Tech), BMTC : 
| 22. | Sri Vijaya Kumar. 


Member Secretary, KSPCB - 
| 
| 


Sri K.T.Nagaraja, 
S.E(Road Infra), BBMP 
Sri Nagaraju, 
| (DFC), BBMP 
Sri B.R.Jayashankara Reddy, 
BDA 
' 26. | Sri Krishna Murthy.k.N, | 
FKKIDL | 
27. ' SriHY.Manjunath, 
: D.D. (Food), Bangalore Rural 
28. Sri SN.Kumar, | 
| GM, GAIL Gas Ltd. 


| 

29. Sri B.K.Pavithra, Ne 
| 

| 

| 


25. 


Bi | EO-U, BDA 
30. Sri Haveri.S, 
EE, KPCL 

Sri K.V.Ramesh, 

Deputy Director, Fire and Emer 


Smt. Umadevi, 
Under Secretary, Revenue Dep. 


¥ Services. 


enc 


TA, KIADB 
34. ' SriPNarayana Rao, 


| CM, GGL 
ಸ್ರಿ. Sri Ajay 
i DGM, GG). 


po  —— SE 
| 
\ 


Sri Lalit Bhaut, 
| DGM. GGL | 
37. [SriTL.Umesh, 
, AGM. KSIIDC 


| 38. Sn Sunil Kumar Jha. ್‌ 
| SM, GGL 


{39. | Sri Shashikant Warad. 
| Sr. Programmer, Infrastructure Development Department 


ಓದಲಾಗಿದೆ: 1 ಆಯುಕ್ತರು, ಬೃ.ಬೆಂ.ಮ.ಪಾ .' ರವರ ಪತ್ರ ಸಂಖ್ಯೆ ಮುಲ, 
(ಓ.ಎಫ್‌.ಸಿ.ಕೋತು/ಪಿ.ಆರ್‌ಔ02/16-17, ದಿನಾಂಕ 04-10-2018. 


3. ಆಯುಕ್ತರು, ಬೃ.ಬೆಂ.ಮ.ಪಾ ರವರ ಪತ್ರ ಸಂಖ್ಯೆ ಮು.ಅ. 
(ಓಿ.ಎಫ್‌.ಸಿ.ಕೋಶ)/ಪಿ.8ರ್‌02/16.-17, ದಿನಾಂಕ 14-02-2017. 


4. ಕರ್ನಾಟಕದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ದಿನಾಂಕ 
24-09-2016ರಂದು ನಡೆದ ವಿವಿಧ ಇಲಾಖೆಗಳ ಸಮನಯ ಸಚಿಯ ನೆಡವಳಿಗಳ್ಳು, 
ಪ್ರಸ್ತಾವನೆ: sk 


—Aೇಲಿ (1)ರಲ್ಲಿ ಓದಲಾದ ಆಯುಕ್ತರು, ಬೃಹತ್‌ ಚಿಂಗಳೂರು ಮಹಾನಗರ ಪಾಲಿಕಿರವರ ಪತ್ತದಲ್ಲಿ 
ಬೃಹತ್‌ ಬೆಂಗಳೂರು ಮಹಾನಗರ ಪಾವಕ ವ್ಯಾಪ್ತಿಯಲ್ಲಿ ಮೂಲಸೌಲಭ್ಯ ಒದಗಿಸುವ ಸಂಸ್ಥೆಗಳು "ಮತ್ತು 
ಸಾರ್ವಜನಿಕರು ಪಾಲಿಕೆಯ ರಸ್ತೆಗಳನ್ನು ಕತ್ತರಿಸು ಪಾಲಿಕೆ ವತಿಯಿಂದ ನೀಡಬೇಕಾಗಿರುವ ಅನುಮತಿ 
ಪ್ರಕ್ರಿಯೆಯನ್ನು. ಪಾಲಿಕೆಯಲ್ಲಿ ಅಭಿವೃದ್ದಿ ಪಡಿಸಿರುವ ತಂತ್ರಾಂಶವನ್ನು ಕಡ್ಡಾಯವಾಗಿ ಬಳಸಿ ನಿರ್ವಹಿಸುವ" 
ಕುರಿತು ಈ ಕೆಳಗಿನ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. NE | A 

1. ಕಳೆದ ಮೂರು ವರ್ಷಗಳಲ್ಲಿ ಕರ್ನಾಟಕ ಸರ್ಕಾರದ ಮತ್ತು ಪಾಲೆಕೆಯ ಸ್ವಂತ ಅನುದಾನದಲ್ಲಿ ನಗರದ 
ಬಹುತೇಕ ಪ್ರಮುಖ ರಸ್ತೆಗಳನ್ನು ಮತ್ತು ವಾರ್ಡ್‌ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿ ಡಾಂಬರೀಕರಣ 
ಮಾಡಲಾಗಿರುತ್ತದೆ. ಹೀಗಿರುವಾಗಲೂ ಬೆಂಗಳೂರು ನಗರದ ರಸ್ತೆಗಳ ದುಸ್ಥಿತಿಯ ಬಗ್ಗೆ ಮುದ್ರಣ ಮತ್ತು 
ವಿದ್ಧುನ್ನಾನ ಮಾಧ್ಯಮಗಳಲ್ಲಿ ಖಯಣಾತ್ಮಕ ವಿಮರ್ಶೆಗಳು ಅವ್ಯಾಹತವಾಗಿ ಕೇಳಿಬರುತ್ತವೆ. 


li. ರಸ್ತೆಗಳ ಮೇಲಿ ಸ್ಸ ಹಾಳಾಗುವುದಕ್ಕೆ ಹಲವಾರು ಕಾರಣಗಳಿವೆ. ಅಗತ್ಯ ಮೂಲಸೌಲಭ್ಯಗಳಾದ ಕುಡಿಯುವ 
ನೀರು, ಒಳಚರಂಡಿ, ವಿದ್ಯುತ್‌. ಇತ್ವಾದಿಗಳನ್ನು ನಿರ್ವಹಿಸುವ ಸಂಸ್ಥೆಗಳು ಪಾಲಿಕೆ ವ್ಯಾಪ್ತಿಯಲ್ಲಿ ಆಗ್ಗಾಗ್ಗೆ 


ಕೈಗೆತ್ತಿಕೊಳ್ಳುವ ದುರಸ್ತಿ ಅಥವಾ ಹೊಸ ಕಾಮಗಾರಿಗಳಿಗಾಗಿ ರಸ್ತೆಗಳನ್ನು ಮತ್ತು ಪಾದಚಾರಿ ಮಾರ್ಗಗಳನ್ನು 


u 
ಅನುಮತಿಯಿಲದೇ ರಸ್ತೆಗಳನ್ನು ಕತ್ತರಿಸಲಾಗುತ್ತದೆ, ಹೀಗೆ ಕತ್ತರಿಸಲ್ಪಟ್ಟ ರಸ್ಟೆಗಳ ಪುನರ್ನಿರ್ಮಾಣವನ್ನು 
ಸದರೆ ಸಂಸ್ಥೆಗಳು ಕೈಗೊಂಡರೂ ಕೂಡ ಅಗತ್ಯವಿರುವ 'ಗೆಣಮಟ್ಟದಲ್ಲಿ ಇಲ್ಲದಿರುವುದು ಸಾಮಾನ್ಯವಾಗಿದೆ 


ಕತ್ತರಿಸುತ್ತವೆ. ಕೆಲವೊಮ್ಮೆ ಪಾಲಿಕೆಯಿಂದ ಈ ಬಗ್ಗೆ ಅನುಮತಿ ಕೋರದೆ ಬಹಳಷು ಬಾರಿ 


ಸಾರ್ವಜನಿಕರ ಮಕು ವಾಹನಗಳ ಸುಗಮ ಸಂಚಾರಕ್ಕೆ ಅಡಚಣೆಯುಂಟಾಗುತ್ತದೆ. ಈ ಬಗ್ಗೆ ವ್ಯಾಪಕ ಟೀಕೆ 
ಕಂ ; ರೀಕರಣ ಮಾಡಿ ಒಂದು ವರ್ಷದವರೆಗೆ ಯಾವುದೇ 
ಮತ್ತು ವಿರೋಧ ವ್ಯಕ್ತವಾಗಿರುವುದರಿಂದ ಡಾಂಬರೀ ಪ 


ರಸ್ತೆಗಳನ್ನು ಅಗೆಯುವುದನ್ನು ನಿರ್ಬಂಧಿಸಲಾಗಿದೆ. 


ಇದರಿಂದಾಗಿ ಹೊಸದಾಗಿ ಡಾಂಬರೀಕರಣ ಮಾಡಿದ ರಸೆಗಳು "ಕೂಡ" ಬಾಳಿಕೆಬರಣೀ*ಕೀಣ್ರವಾಗಿ ಹಾಳಾಗಿ 


Page 1of7 


ili. 


wv. 


Vi. 


ಬಃ 


¥ 


ಕೆಲವೊಂದು ಅನಿವಾರ್ಯ ಸಂದರ್ಭಗಳಲ್ಲಿ ರಸ್ತೆ ಕತ್ತೆರಿಸುವುದು ಅವಶ್ಯವಾದರೂ ಆ ರಸ್ಥೆಗಳನ್ನು ಸುಗಮ 
ಅಗತ್ಯ -ಗುಣಮ ುಟ್ಟವಲ್ಲಿ ಮರು ನಿರ್ಮಾಣ 


ಸಂಚಾರ ಮತ್ತು ರಸ್ತೆ ಬಾಳಿಕೆಗಳೆ _ ದೃಷ್ಟಿಯಿಂದ 
ಮಾಡಬೇಕಾಗಿರುತ್ತದೆ. ಇದಕ್ಕೆ ಸಂಬಂಧಿಸಿದೆಂಕೆ. ಮೂಲಸೌಲಭ್ಯ; ಸಸಿಗಳು ಕೈಗೊಳ್ಳಬೆಸಕಾದ ಕಾಮಗಾರಿಗೆ 


ವ್ಯಯಿಸಬೇಕಾದ ಮೊತ್ತದ ಅಂದಾಜು ಪಟ್ಟಿಯನ್ನು ತಯಾರಿಸುವಾಗ « ಅದರಲ್ಲಿ ರಸ್ತೆಯ ಮರುವಿರ್ಮಾಣವ 
ವೆಚ್ಚವನ್ನು ಸೇರಿಸಿಲ್ಲದಿರುವುದು ವ್ಯಾಪಕವಾಗಿ ಕಂಡುಬರುತ್ತದೆ. ಒಂದೊಮ್ಮೆ, ರಸ್ತೆ ಕತ್ತರಿಸಿದ ಭಾಗಗಳ 


ಮರುನಿರ್ಮಾಣವನ್ನು ಪರಿಗಣಿಸಿದ್ದ ದರೂ ಕೂಡ ಆಯಾ ರಸ್ತೆಗಳ : ಸಣಮಟಕ್ಷ ಅನುಗುಣವಾಗಿ 
ಮರುನಿರ್ಮಾಣ ವೆಚ್ಚವನ್ನು ಪರಿಗಣಿಸಿಲ್ಲದಿರುವುದು.. ಕಂಡುಬರುತ್ತದೆ. ಇದರಿಂದಾಗಿ ರಸ್ತೆ ಮರುನಿರ್ಮಾಣಕ್ಕಿ 
ಬೇಕಾಗುವ ವೆಚ್ಚದ : ಭಾಗವನ್ನಷ್ಟೇ ವ್ಯಯಿಸಲು ಸದರಿ ಸಂಸ್ಥೆಗಳಿಗೆ ಸ ಸಾಧ್ಧವಾಗುತ್ತದೆ. ಇ 2 


ಬಾಳಿಕೆ ಮತ್ತು ಗುಣಮಟ್ಟದ ಮೇಲೆ ವ್ಯತಿರಿಕ್ತ ಪ ಪರಣಮ ಬೀರುತ್ತದೆ. 

ಇವಲ್ಲದೇ ಪಾಲಿಕೆ ವ್ಯಾಪ್ತಿಯಲ್ಲಿ ಓ.ಎಫ್‌.ಸಿ. ಸಂಸ್ಥೆಗಳಿಗೆ ಆನ್‌ಲೈನ್‌ ಮೂಲಕ ಅನುಮತಿ ನೀಡುವ 
ಪಕ್ರಿಯೆಯನ್ನು ಪಾಲಿಕೆಯ ಓ.ಎಫ್‌.ಸಿ.-ಜಿ.ಐ.ಎಸ್‌. ಜಾಲತಾಣದ ನಿರ್ವಹಿಸಲಾಗುತಿದೆ. ಸದರಿ 
ಅನ್‌ಲೈನ್‌ ಪ್ರಕಿಯೆ ಜಾರಿಯಲ್ಲಿದ್ದರೂ ಓ.ಎಫ್‌.ಸಿ. ಸಂಸ್ಥೆಗಳು ಹಲವು ಸಂದರ್ಭಗಳಲ್ಲಿ ಪಾಲಿಕೆಯ 
ಅನುಮತಿಯಿಲ್ಲದೇ ರಸ್ತೆ ಕತ್ತರಿಸುತ್ತಿದ್ದು, ಇನ್ನೂ ಕೆಲ ಸಂದರ್ಭಗಳಲ್ಲಿ ಪೂರ್ವಾನುಮತಿಯನ್ನು ಪಡೆ 

ಕೂಡ ರಸ್ತೆಗಳ i ಆಗುವವರೆಗೆ ಯಾವುದೇ ಕ್ರಮ ಕೈಗೊಳ್ಳದೇ ಡಾಂಬರೀಕರಣ ಆದ ನಂತರ 
ಎಚ್ಚೆತ್ತು ಕಾಮಗಾರಿಗೋಸ್ಕರೆ ಡಾಂಬರೀಕರಣಗೊಂಡ ರಸ್ತೆಯನ್ನು ಕತ್ತರಿಸುತ್ತಿವೆ. 


'ಅಲ್ಲದೇ ಕಟ್ಟಡ ನಿರ್ಮಾಣ ಸಂಸ್ಥೆಗಳಂತಹ ಇತರ ಖಾಸಗಿ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಕೂಡ ಸ್ನಂಶ | 


ಉದ್ದೇಶಗಳಿಗಾಗಿ ರಸ್ತೆಗಳನ್ನು ಪಾಲಿಕೆಯ' ಅನುಮತಿಯಿಲ್ಲದೇ ಇಗೆ ಹಾಳುಗೆಡಹುತ್ತಿರು್ತಾರೆ. 


ಇವೆಲ್ಲವುಗೆಳ ಫಲಿತಾಂಶವಾಗಿ ಈ ರಸ್ತೆಗಳನ್ನು ನಿರ್ವಹಿಸಬೇಕಾಗಿರುವ ಪಾಲಿಕೆಯು ಅನಗತ್ಯ ದೂಷಣೆಗೆ 


ಉಳ್ಬು 


ಗುರಿಯಾಗಿದೆ. ಅಲ್ಲದೇ ಸಾರ್ವಜನಿಕ ಸತ್ತು ಮತ್ತು ಸರಕಾರದಿಂದ ನಿವೇಕಿತ ಸಂಪನ್ಮೂಲವು ನಿರೀಕ್ಷಿತ 


ವ pe 


ಉಪಯೋಗ ನೀಡದೇ ಪೋಲಾಗುತ್ತಿದೆ. 


ಈ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಗರ ಪ್ರದಕ್ಷಿಣೆಯಲ್ಲಿ ಸೂಚಿಸಿದಂತೆ, ಪಾಲಿಕೆಯಲ್ಲಿ ಪ್ರಶೀ 
ತಿಂಗಳ de ಮತ್ತು ಘಿ ಸೋಮವಾರಗಳಂದು ವಿವಿಧ ಮೂಲಸೌಲಭ್ಯ ಭ್ಯ 
ಇಲಾಖೆಗಳ ಮುಖ್ಯಸ್ಥರೊಂದಿಗೆ ಪಾಲಿಕೆ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಸಮನ್ಹಯ ಸಭೆ 
ಚರ್ಚಿಸಲಾಗುತ್ತಿದೆ. ಅಲ್ಲದೇ: ಪಾಲಿಕೆಯಿಂದ ರಸ್ತೆ ಕತ್ತರಿಸಲು ಅಗತ್ಯ ಅನುಮತಿ ನೀಡುವ ಪ್ರಕ್ರಿಯೆಯನ್ನು 
ಸರಳೀಕರಿಸಿ Single Window System ನಂತೆ ನಿರ್ವಹಿಸಲು ಪಾಲಿಕೆಯಲ್ಲಿ (MARCCS - Multi- 
Agency Road Cutting Coordination System) ತಂತ್ರಾಂಶವನ್ನು ಅಭಿವೃದ್ಧಿ ಪಡಿಸಲಾಗಿದ್ದು ವಿವಿಧ 
ಇಲಾಖೆಗಳ ಮತ್ತು ಪಾಲಿಕೆಯ ಆಯ್ದ ಅಧಿಕಾರಿಗಳಿಗೆ ತಂತ್ರಾಂಶದಲ್ಲಿ. ನೋಡಲ್‌ lsd 
ಕಾರ್ಯನಿರ್ವಹಿಸಲು ತರಬೇತಿ ನೀಡಲಾಗಿದ್ದು ಪ್ರತ್ಯೇಕ Login ID ಮತ್ತು Password ನೀಡಲಾಗಿದೆ. 
ಆಯಾ ಇಲಾಖೆಯ ನೋಡಲ್‌ ಆರಿಣರಗು ರಸ್ತೆ ಕತ್ತರಿಸುವ ಅನುಮತಿ ಪ್ರಕ್ರಿಯೆಯಲ್ಲಿ ಇಲಾಖೆಗಳನು 
Single Point of Cane ಆಗಿ ಪ್ರನಣಸುತ್ತಾದೆ.., 


1.ಮುಂದುವರೆದು, ಖಾಸಗಿ ಕಟ್ಟಜಿಗಿಳಗೆ" ನರು "ಪರತ್ತ `ಬದ್ಮುತ್‌ ಸಂಪರ್ಕ ಗಳನ್ನು ಒಡೆಗೆಸಲು' ರಸ್ತೆ ಕೆತ್ತರಸುವ 


ಮನವಿಗಳನ್ನು ಪಾಲಿಕೆಯ ಜಾಲತಾಣದಲ್ಲಿ pelea ಸಲುವಾಗಿ ನೂತನವಾಗಿ ನಾಗರಿಕರಿಗೆ 'ಪ್ರತ್ಯೇಕ 
ನ್‌ಲೈನ್‌ ವ್ಯವಸ್ಥೆಯನ್ನು ಸಿದ್ಧಪಡಿಸಲಾಗಿದ್ದು ಇನ್ನು ಮುಂದೆ ನಾಗರಿಕರಿಂದ ಸ್ಕೀ ನಕೃತವಾಗುವ ರಸ್ತ 
Me ಮನವಿಗಳನ್ನು ಅನ ನ್‌ಲೈಸ್‌ ಮಾದರಿಯಲ್ತೆ ಳೀ ನಿರ್ವಹಿಸ ಸುವುದನ್ನು ಕಡ್ಡಾಯಗೊಳಿಸಾಗಿದೆ. 


Page 2 of 7 


ಪ್ರತೀ 

ಷಮತು ಇತರ... 

pe) us: 8 
ನಡೆಸಿ 


viii. ಹೀಗೆ ಪಾಲಿಕೆಯ ವ್ಯಾಪ್ತಿಯಲ್ಲಿ ರಸ್ತೆ ಕತ್ತರಿಸುವ ಅನುಮತಿ ನೀಡುವ 


"ನೀರು, ಒಳಚರಂಡಿ ಮತು ಎ 


ಸಾರ್ವಜನಿಕರು ಮತ್ತು ಖಾಸಗಿ ಸಂಸ್ಥೆಗಳು ತಮ್ಮ ಮನೆ, ವಸತಿ ಸಮುಚ್ಛಯ ಮತು ವಾಣಿಜ, ಕಟಿಡಗಳ 
ps [e] [8] 


| ದ್ಯುಶ್‌ ಸರಬರಾಜಿಗೆ ಸಂಬಂಧಪಟ್ಟಂತೆ ರಸ್ತೆ ಕತ್ತರಿಸುವ ಮನವಿಗಳನ್ನು 
(ಬೆಸ್ಕಾಂ ಸಂಸ್ಥೆಯವರು ಸಾರ್ವಜನಿಕರಿಗೆ ಅನುಮತಿಸುವ $e!r Execution ಕಾಮಗಾರಿಗಳೂ ಸೇರಿದಂತೆ) 
ಸದರಿ ಜಾಲಶಾಣದ ಮುಖಾಂತರ ಸಲ್ಲಿಸಬೇಕಿರುತದೆ. 
ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ 
ಆನ್‌ಲೈನ್‌ ಮೂಲಕ ನಿರ್ವಹಿಸಲು ವ್ಯವಸ್ಥೆ ಮಾಡಿರುವ ಹಿನ್ನೆಲೆಯಲ್ಲಿ ಅನಧಿಕೃತವಾಗಿ ರಸ್ತೆ ಕತ್ತರಿಸಿ 
ಹಾಳುಗೆಡಹುವ ಪ್ರವೃತ್ತಿಯನ್ನು ನಿಯಂತ್ರಿಸಲು ಜುಲ್ಲಾನೆ ನಿಯಮಾವಳಿಗಳನ್ನು ರೂಪಿಸೆಬೇಕಿರುತ್ತದೆ. 


ಈ ಬಗ್ಗೆ ಹಲವಾರು ಸಂದರ್ಭಗಳಲ್ಲಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೆದಿದ್ದು ಸದರಿ ಜುಲ್ಮಾನೆ 
ನಿಯಮಾವಳಿಯನ್ನು ರೂಪಿಸಿ ನಗರದ ಸಾರ್ವಜನಿಕ ರಸ್ತೆಗಳನ್ನು ಕತ್ತರಿಸಿ ಹಾಳುಗೆಡಹುವ ಮತ್ತು ಸುಗಮ 
ಸಂಚಾರಕ್ಕೆ ಡಕನ್ನುಂಟುಮಾಡುವ ಸಮಾಜಘಾತುಕ ಶಕ್ತಿಗಳ ನಿಯಂತ್ರಣಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ 
ಸಲ್ಲಿಸಲು ಪಾಲಿಕಿಗೆ ಸೂಚಿಸಲಾಗಿರುತ್ತದೆ. 


ಅದರಂತೆ ಆಯುಕ್ತರು, ಬಿಬಿಎಂಪಿ ಇವರು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಈ 


ಕೆಳಗಿನಂತೆ ಆದೇಶಿಸಿದೆ. 


ಸರ್ಕಾರಿ ಆದೇಶ ಸಂಖ್ಯೆ; ನಅಲ 210 ಎಂಎನ್‌ವೈ 2017, 
ಬೆಂಗಳೂರು, ದಿನಾಂಕ: 10:12.2018, ks 

ಕರ್ನಾಟಕ ಮುನಿಸಿಪಲ್‌ ಕಾರ್ಮೋರೇಶನ್‌-ಇನಯ್ಸ 1976ರ ಅನ್ನೆಯ ಬೃಹತ್‌ ಬೆರಿಗಳೂರು ಮಹಾನಗರ 
ಪಾಲಿಕೆ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕ ರಸ್ಟೆಗಳ ಒಡೆತನ ಮತ್ತು ಮೇಲುಸ್ತುವಾರಿಯು ಬೃಹತ್‌ ಬೆಂಗಳೂರು 
ಮಹಾನಗರ ಪಾಲಿಕೆಗೆ ಪ್ರದತ್ತವಾಗಿರುತ್ತದೆ ಮತ್ತು ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 
ಸಾರ್ವಜನಿಕ ರಸ್ತೆಗಳಲ್ಲಿ ಯಾವುದೇ ಭೂಗತ ಅಥವಾ ಮೇಲ್ನಟ್ಟದ್‌ ಮೂಲಸೌಕರ್ಯ ಅಳವಡಿಸಿ 
ಅನುಮಪಿ ನೀಡುವ ಬಗ್ಗೆ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯು ಏಕೈಕ ಸಕ್ಷಮ 
ಪ್ರಾಧಿಕಾರವಾಗಿರುತ್ತವೆ. ನ \ 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕಿ ವ್ಯಾಪ್ತಿಯ ಸಾರ್ವಜನಿಕ ರಸ್ತೆಗಳಲ್ಲಿ ಯಾವುದೇ ಸರಕಾರಿ 
ಅಥವಾ ಖಾಸಗಿ ಸಂಸ್ಥೆಯು ತನ್ನ ಸಂಸ್ಥೆಯ/ಇತರ ಸಂಸ್ಥೆಗಳ ಭೂಗತ ಅಥವಾ ಮೇಲ್ಗಟ್ಟದ 
ಮೂಲಸೌಕರ್ಯ ಅಳವಡಿಕಿಗೆ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕಿಯ ಅನುಮತಿಯನ್ನು 


ಪಾಲಿಕೆಯು ನಿಗದಿಪಡಿಸಿರುವ ಶುಲ್ಕವನ್ನು ಪಾವತಿಸಿ ಆನ್‌ಲೈನ್‌ ಮೂಲಕ ಪಡೆಯುವುದು. -"- 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಪಡೆಯುವ ಮೂಲಸೌಕರ್ಯ ಅಳವದಡಿಕಿ 
ಅನುಮತಿಯು ಸಂಬಂಧಪಟ್ಟ ಮನವಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಪಾಲಿಕೆಯ ಅನುಮತಿ ಪಡೆದು 
ಅಳವಡಿಸಲಾಗಿರುವ ಮೂಲಸೌಕರ್ಯ ಪಥಗಳಲ್ಲಿ ಅನುಮತಿ ಪಡೆದಿರುವ ಸರ್ಕಾಣ ಅಥವಾ ಖಾಸಗಿ 


 ಮೆನಲಿಸೌಕರ್ಯ'" ಸರಸ್ಥೆಗಳು ತದನಂತರದಲ್ಲಿ ತಮ್ಮ ಸಂಸ್ಥೆಯ/ಇತರ ಸಂಸ್ಥೆಗಳ ಭೂಗತ ಅಥವಾ 


ಮೇಲ್ಲಟ್ರದ ಮೂಲಸೌಕರ್ಯ ಡಕ್ಸ್‌, ಕೊಳವೆ ಮತ್ತು ಕೇಬಲ್‌ಗಳ ಹೆಚ್ಚುವರಿ ಅಳವಡಿಕೆಗೆ ಇಚ್ಛಿಸಿದಲ್ಲಿ, 
ಹೆಚ್ಚುವರಿ ಅಳವಡಿಕೆಗೆ ಸಂಬಂಧಿಸಿದಂತೆ ಪಾಲಿಕೆಯ ಅನುಮತಿಯನ್ನು ಆನ್‌ಲೈನ್‌ ಮೂಲಕ 
ಹೆಚ್ಚುವರಿಯಾಗಿ ಪಾಲಿಕೆಯು ನಿಗದಿಪಡಿಸಿರುವ ಶುಲ್ಕವನ್ನು ಪಾವತಿಸಿ ಪಡೆಯುವುದು ಕಡ್ಡಾಯವಾಗಿರುತದೆ. 


Page 3 0f7 


_ ನ್‌ ಎವ ಸುವಾಗ ಸಂಸ್ಸೆಗಳು 
- ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯು ಮೇಲ್ವಾಣಿಸಿದಂತೆ ಶುಲ್ಕವನ್ನು ಪಧಿಸನಸಗ ೫ 9 


ಸದರಿ ಅಳವಡಿಕೆಗೆ ಮುನ್ನ ಓ.ಎಫ್‌.ಸಿ. ಅಥವಾ ಮೋಲ್‌ ಅಥವಾ ಇತರ ಅಳವಡಿಕೆ ಅನುಮತಿಯನ್ನು 


ಇದೇ ಸ್ಥಳಗಳಿಗೆ ಪಡೆದುಕೊಂಡಿದ್ದಲ್ಲಿ ಮತ್ತು ಈ, ಬಗ್ಗೆ ಭಾಖಿಟೆ ನನ ನಘವಿಯನ್ನು ಸಂಗಳ 
ಸಲ್ಲಿಸಿದಲ್ಲಿ ಅಂತಹ ಅನುಮತಿಗಳಿ ಸ ಕಗಾಗೇ ಪಾಲಿಕೆಗೆ ಪ್ರಿ ಮೀ. ಉದ್ದದ ಅಳವಡಿಕೆಗೆ ಪಾವತಿಸಿರುವ 
ಅಳವಡಿಕೆ ಶುಲ್ಕದ ಮೊತ್ತವನ್ನು k 
ಪಾಲಿಕೆಯನ್ನು ಹೊರತುಪಡಿಸಿ ಇತರ ಸ್ಥಳೀಯ, ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಗಳಿಗೆ FR 


ಮೊತ್ತವನ್ನು ಪರಿಗಣಿಸುವಂತಿಲ್ಲ. 


ಪಾಲಿಕೆಯ ಪರವಾನಗಿಯೊಂದಿಗೆ ಓ.ಎಫ್‌. ಹ ಭೂಗತವಾಗಿ ಅಳವಡಿಸಿ ಕಾರಣಾಂತರಗಳಿಂದ 
ಓ.ಎಫ್‌.ಸಿ. ತುಂಡಾಗಿದ್ದು ದುರಸ್ತಿ ಸಾಧ್ಯವಾಗದ ಪಕ್ಷದಲ್ಲಿ ಹೊಸದಾಗಿ ಓ.ಎಫ್‌.ಸಿ. ಡಕ್ಸ್‌ ಅಳವಡಿಸಲೇ 
ಬೇಕಿದ್ದಲ್ಲಿ ಡನ್‌ಗೆ ನಿಗದಿತ ಪರವಾನಗಿ ಶುಲ್ವ. ಮೇಲ್ವಿಚಾರಣೆ ಶುಲ್ಕ ಮತ್ತು ಭದ್ರತಾ ಠೇವಣಿ ಹೊಸದಾಗಿ 
ಪಡಿದು ಪರವಾನಗಿ ನೀಡುವುದು. 


ಸರ್ಕಾರಿ ಸ್ಥಾಮ್ಯದ ಸಂಸ್ಥೆಗಳಿಗೆ ಹೆಚ್ಮ್‌ಡಿ.ಡಿ. “ಮಾದರಿಯಲ್ಲಿ ಕೊಳವೆ ಮತ್ತು ಕೇಬಲ್‌ ಅಳವಡಿಕೆ 
ಸಾಧ್ಯವಾಗದ ಸಂದರ್ಭಗಳಲ್ಲಿ ಓಪನ್‌ ಟ್ರೆಂಚ್‌ ವಿಧಾನ ನದಲ್ಲಿ ಪ್ರತಿ ಮೀಟರಿಗೆ ರೂ.1857/- ಅಳವಡಿಕೆ ಶುಲ್ಕ 
ಹಾಗೂ ಆಸ್ತಯವಾಗುವ ಇತರ ಶುಲ್ಕ ಮತ್ತು ಠೇವಣಿಗಳನ್ನು ಪಡೆದುಕೊಂಡು ಅನುಮತಿ ನೀಡುಪುಡು. 
ಬೆಸ್ಕಾಂ ಸಂಸ್ಥೆಗೆ ಹೆಚ್‌.ಡಿ.ಡಿ. ಮಾದರಿಯಲ್ಲಿ ಕೇಬಲ್‌ ಅಳವಡಿಕೆಗೆ ಅನುಮತಿ ನೀಡುವ ಸಂದರ್ಭದಲ್ಲಿ 
ಹೆಚ್‌.ಡಿ.ಡಿ. ಮಾದರಿಯಲ್ಲಿ ಕೇಬಲ್‌ ಅಳವಡಿಸಲು ನಾನ್‌-ಟಿಲಿಕಾಂ ಸಂಸ್ಥೆಗಳಿಗೆ ಹೆಚ್‌.ಡಿ.ಡಿ. 
ಮಾದರಿಯಲ್ಲಿ ಕೇಬಲ್‌: ಅಳವಡಿಸಲು ನಿಗದಿಪಡಿಸಿರುವ ಶುಲ್ಕವನ್ನು ಪಡೆದುಕೊಂಡು ಅನುಮತಿ 
ನೀಡುವುದು. 


ನ) 


ಪಾಲಿಕಿ ವ್ಯಾಪಿಯಲ್ಲಿ ಮೂಲಸೌಕರ್ಯ ಕೊಳವೆ ಮತು ಕೇಬಲ್‌ಗಳನು 
ಅನುಮತಿಯನ್ನು (ಅ) ಎಲ್ಲ ಸರಕಾರಿ ಮೂಲಸೌಲಬ್ದ ಸಂಸ್ಥೆಗಳು ಪಾಲಿಕೆಯ Multi-Agency Road 


"ವ [i] 
Cuiting Coordination System “ತಂತ್ರಾಂಶದಲ್ಲಿ (ಆ)ಸಾರ್ವಜನಿಕರು ಮತ್ತು ಖಾಸಗಿ ಸಂಸ್ಥೆಗಳು ತಮ್ಮ 
ಮನೆ, ವಸತಿ ಸಮುಚ್ಛಯ ಮತ್ತು. ವಾಣಿಜ್ಯ ಕಟ್ಟಡಗಳ ನೀರು, ಒಳಚರಂಡಿ ಮತ್ತು ವಿದ್ಯುತ್‌ ಸರಬರಾಜಿಗೆ 
ಸಂಬಂಧಪಟ್ಟಂತೆ ರಸ್ತೆ ಕತ್ತರಿಸುವ. ಮನವಿಗಳನ್ನು (ಬೆಸ್ಟಾಂ ಸಂಸ್ಥೆಯವರು ಸಾರ್ವಜನಿಕರಿಗೆ ಅನುಮತಿಸುವ 


Sclf Execution ಕಾಮಗಾರಿಗಳೂ ಸೇರಿದಂತೆ) “ಬಿ.ಬಿ.ಎಂ.ಪಿ - ನಾಗರೀಕ ಸೇವೆಗಳು - ರಸ್ತೆ ಅಗೆಯಲು 


''ಅನ್‌ಲ್ಸೆನ್‌ ಅನುಮತಿ ವ್ಯವಸ್ಥೆ”. ಮುಖಾಂತರ ಹಾಗೂ (ಇ) ಓಎಫ್‌.ಸಿ. ಸಂಸ್ಥೆಗಳು ಪಾಲಿಕೆಯ 


ಓ.ಎಫ್‌.ಸಿ.-ಜಿ.ಐ.ಎಸ್‌. ಜಾಲತಾಣದಲ್ಲಿ ಮನವಿ ಸಲ್ಲಿಸಿ ಪಾಲಿಕೆಯು ನಿಗದಿಪಡಿಸಿರುವ ಶುಲ್ಕವನ್ನು ಪಾವತಿ 
ಮಾಡಿ ಕಡ್ಡಾಯವಾಗಿ ಅನುಮತಿ ಪಡೆಯತಕ್ಕದ್ದು. 


ಗ್ಯಾಸ್‌ ಪೈಪ್‌ಲೈನ್‌ನಿಂದ ಅನಿಲ ಸೋರಿಕೆಯಾದ ಸಂದರ್ಭದಲ್ಲಿ ಸಂಬಂಧಪಟ್ಟ ಸರಕಾರಿ ಮೂಲಸೌಲಭ್ಯ 
ಸಂಸ್ಥೆಗಳು ನದಲ್ಲಿ ತುರ್ತು ದುರಸ್ತಿ ಕೈಗೊಳ್ಳಲು, ಅಗತ್ಯವಿದ್ದಲ್ಲಿ ಸೋರಿಕೆ ಸ್ಥಳದಲ್ಲಿ ರಸೆ ಕತರಿಸಲು 
ಅವಕಾಶ ಕಲ್ಪಿಸಿದ್ದು ಸದರಿ ತುರ್ತು ದುರಸ್ತಿಗಳಿಗೆ ಪಾಲಿಕೆಯ ಘಟನೋತ್ತರ ಅನುಮತಿಯನು, ಆಸ್‌ಲಿವ 
ಮುಖಾಂತರ Hogs ಪಡೆಯತಕ್ಕದ್ದು a 


Page 4 of 7 


eo KJ pe ಣಿ Py 
ಮಾತ್ರ ಹೊಂದಾಣಿಕೆ ಮಾಡುವುದು. ಅಲ್ಲದೇ ಪರವಾನಿಗೆಗಾಗಿ , 


ಅಳವಡಿಸಲು" ರಸೆ ಅಗೆತಕ್ಕೆ . 
- 


ಮಾ 
ಲಾ ಪರಾನ್‌ EET 
MS ETE: 


). ಮೂಲಸೌಕರ್ಯ ಸಂಸ್ಥೆಗಳು ನಿರೀಕ್ಷಿತ ಗುಣಮಟ್ಟದಲ್ಲಿ ರಸ್ತೆ ಪುನರ್ನಿರ್ಮಾಣ ವೆಚ್ಚವನ್ನು ಕಡ್ಡಾಯವಾಗಿ 
ಅಂದಾಜು ಭೆಚ್ಚದಲ್ಲಿ ಸೇರಿಸತಕ್ಕದ್ದು. ಪುನರ್ನಿರ್ಮಾಣದ ಅಂದಾಜು ವೆಚ್ಚ ಮತ್ತು ವಾಸ್ತವಿಕ ವೆಚ್ಚದಲ್ಲಿ 
ಕೊರತೆಯಿದ್ದರೆ ಸದರಿ ವೆಚ್ಚವನ್ನು ರಸ್ತೆ. ಕತ್ತರಿಸುವ ಸಂಸ್ಥೆಗಳೇ ಭರಿಸತಕ್ಕದ್ದು. py ಅನಿರೀಕ್ಷಿತ ಹೆಚ್ಚುವರಿ 
ಬೆಚ್ಚಗಳಗಾಗಿ ಸಂಸ್ಥೆಗಳ ವಾರ್ಷಿಕ ಆಯವ್ಯಯ ಅಂದಾಬೆನಲ್ಪೇ ವಿಶೇಷ ಪೂರ್ವಹಂಚಿಕೆ" "ಇರತಕ್ಕದ್ದು. 


10. ರಸ್ತ ಸ್ತ [ಕಾಮಗಾರಿಗಳ ಅನುಷ್ಠಾನದ ಸಂದರ್ಭದಲ್ಲಿ ಮೂಲಸೌಕರ್ಯಗಳನ್ನು ಸ್ಥಳಾಂತರಿಸುವ ಅಗ್ನತ್ಯ , 
ಕಂಡುಬಂದಲ್ಲಿ ಸ್ಥಳಾಂತರಿಸಿ ಸ್ಥಾಪಿಸಬೇಕಿರುವ ಮೂಲಸೌಕರ್ಯವನ್ನು ಮೇಲ್ದರ್ಜೆಗೆ ಏರಿಸಿ ಅಂತೆಪ"' 
ವೆಚ್ಚವನ್ನು ಸಹ, ಮೂಲಸೌಕಯ್‌ ' ಸ್ಥಳಾಂತರ ವೆಚ್ಚದಲ್ಲಿ ಸೇರಿಸಿ, ಬೃಹತ್‌ ಬೆಂಗಳೂರು ಮಹಾನಗರ 
Wee ಕೋರಲಾಗುತ್ತಿರುವುದು ಕಂಡುಬಂದಿರುತ್ತದೆ. ಯಾವುದೇ ಸಂದರ್ಭದಲ್ಲಿ 
ಮೂಲಸೌಕರ್ಯವನ್ನು ಮೇಲ್ದರ್ಜೆಗೆ ಏರಿಸುತ್ತಿದ್ದಲ್ಲಿ ಅದಕ್ಕೆ ತಗಲುವ ವೆಚ್ಚವನ್ನು ಸಂಬಂಧಪಟ್ಟ 
ಮೂಲಸೌಕರ್ಯ ಸಂಸ್ಥೆಯಿಂದಲೇ ಭರಿಸುವುದು, y 


]1. ರಸ್ತೆ ಕತ್ತರಿಸುವ ಪ್ರಕ್ರಿಯೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನಡೆಯತಕ್ಕದ್ದು ಮತ್ತು ನಡೆಯುತ್ತಿರುವ 
ಲಸದ ಬಗ್ಗೆ ವಿವರಗಳುಳ್ಳ ಫಲಕಗಳನ್ನು ಕೆಲಸ ನಡೆಯುತ್ತಿರುವ p ಛೆಗಳಲ್ಲಿ ಪ್ರದರ್ಶಿಸ ಸತಕ್ಕದ್ದು, 


ks 


12. ಅನುಮತಿಯಿಲ್ಲದೇ ರಸ್ತೆ ಕತ್ತರಿಸಿರುವ ಸಂಸ್ಥೆಗಳಿಂದ ರಸ್ತೆ ಪುನರ್‌ ನಿರ್ಮಾಣ ಮಾಡಿಸುವುದಲ್ಲದೆ' ಪ್ರತಿ 
ಘಟನೆಗೆ ಖಾಸಗಿ ಮತ್ತು ಸರ್ಕಾರಿ ಸಂಸ್ಥೆಗಳಿಗೆ ರಸ್ತೆ ಕೂ.25 ಲಕ್ಷ ಮತ್ತು ಸಾರ್ವಜನಿಕರಿಗೆ ರೂ.10 ಲಕ್ಷ 
ದಂಡ ವಿಧಿಸುವುದು. 


13. ಯಾವುದೇ ಸಂದರ್ಭಗಳಲ್ಲಿ ಕೂಡ ಪಾಲಿಕೆಯ ಆಯುಕ್ತರ ವಿಶೇಷ _ ಅನುಮತಿಯಿಲ್ಲದೆ ಹೊಸದಾಗಿ 
'ಡಾಂಬರೀಕರಣಗೊಳಿಸಿರುವ ರಸ್ತೆ ಸೆಗಳನ್ನು ಕತ್ತರಿಸುವುಜೆ ನ್ನು ನಿಷೇಧಿಸಿದೆ. ರಸ್ತೆಗಳಲ್ಲಿ ಡಾಂಬರೀಕರಣದ 
ಪೂರ್ವದಲ್ಲೇ ರಸ್ತೆ ಕತ್ತರಿಸುವ ಹವ ದೊರೆತಿದ್ದರೂ. ಕೂಡ ಅನುಮತಿ. ದೊರೆತು ರಸ್ತೆ ಕತ್ತರಿಸುವ 
ಮೊದಲೇ ರಸ್ತೆ ಡಾಂಬರೀಕರಣ ಕೈಗೊಂಡರೆ, . ಪಡೆದಿರುವ ಅನುಮತಿ ಕೂಡಲೇ ಅಸಿಂಧುವಾಗುತ್ತದೆ. 

ಇದನ್ನು ಉಲ್ಲಂಘಸಿ _ಹೊಸದಾಗಿ ಚಾರಿಟರೀಕರಣಗೊಳಸಿಪುವೆ ರಸ್ತೆಯನ್ನು ಕತ್ತರಿಸಿದರೆ ರಸ್ತೆ ಕತ್ತರಿಸಿರುವ 

' ಸಂಸ್ಥೆಗಳಿಂದ. ರಸ್ತೆ ಪುನರ್‌ ನಿರ್ಮಾಣ ಮಾಡಿಸುವುದಲ್ಲದೆ ಪ್ರತ ಘಟನೆಗೆ ಖಾಸಗಿ ಮತ್ತು ಸರ್ಕಾರಿ 
ಸಂಸ್ಥೆಗಂಗೆ ರಸ್ತೆ ರೂ.25 ಲಕ್ಷ ಮತ್ತು ಸಾರ್ವಜನಿಕರಿಗೆ ರೂ.10 ಲಕ್ಷ ದಂಡ ವಿಧಿಸುವುದು. 


14. ಓ.ಎಫ್‌.ಸಿ. ಅನುಮತಿ ಪತ್ರಗಳಲ್ಲಿ ನಿಗದಿಪಡಿಸಿರುವ ಸಂಖ್ಯೆಯ, ಹೆಚ್‌.ಡಿ.ಡಿ. ಅಳವಡಿಕೆ ಗುಂಡಿಗಳಿಗಿಂತ . 
ಹೆಚ್ಚು ಗುಂಡಿಗಳನ್ನು ತೋಡುವುದು, ನಿಗದಿಯಾದ ಉಡ್ದಕ್ಕಿಂತ: ಹೆಟ್ಟಿಗೆ ಓ.ಎಫ್‌.ಸಿ ಅಳವಡಿಸುವುದು, "ರಸ್ತ" 
ಮುನಕ್ಟೇತನದ ಜವಾಬ್ದಾರಿ ಹೊಂದಿರುವ ಸಂಸ್ಥೆಯು (ಓ.ಎಫ್‌.ಸಿ. ಸಂಸ್ಥೆ ಅಥವಾ ಪಾಲಿಕೆಯ 
ಗುತಿಗೆದಾರರು) Rp ಅಳವಡಿಕೆ ಪೂರ್ಣಗೊಂಡ 96 ಘಂಟೆಗಳಲ್ಲಿ ಹೆಚ್‌.ಡಿ.ಡಿ ಅಳವಡಿಕೆ 
ಗುಂಡಿಗಳ ರಸ್ತೆ ಪುನಶ್ಚೇತನ ಪೂರ್ಣಗೊಳಿಸದಿರುವುದು, ಓ.ಎಫ್‌.ಸಿ. ಅಳವಡಿಕೆ ಅನುಮತಿ ಪಡೆದಿರುವ 
ಸಂದರ್ಭಗಳಲ್ಲಿ ಜುರಿಸ್‌ಡಿಕ್ಷನಲ್‌. , ಇಂಜಿನಿಯರ್‌ಗಳಿಗೆ ಲಿಖಿತ -ಪೂರ್ವಮಾಹಿತಿ ನೀಡದಿರುವುದು, 
ಹೆಚ್‌.ಡಿ.ಡಿ. ಮಾದರಿಯಲ್ಲಿ ಅನುಮತಿ ಪಡೆದು ಓ.ಎಫ್‌.ಸಿ. ಅಳವಡಿಕೆಯನ್ನು ಓಪನ್‌ ಟ್ರೆಂಚ್‌ 
ಮಾದರಿಯಲ್ಲಿ ಮಾಡುವುದು, ಪೂರ್ವಾನುಮತಿ ಪಡೆದು ರಸ್ತೆ ಕತ್ತರಿಸಿರುವ ಆದರೆ ಕತ್ತರಿಸಿದ ಭಾಗಗಳ 
ಪುನರ್‌' ನಿರ್ಮಾಣ ನಿಗದಿತ ವಿಶಿಷ್ಟ ವಿವರಣೆಯಂತೆ ಮಾಡದಿರುವುದು, ರಸ್ತೆಕತ್ತರಿಸುವ ಅನುಮತಿಯ 
ಕಾಲಮಿತಿ "ಮೀರಿದ ನಂತರ ರಸ್ತೆಕತ್ತರಿಸುವುದು ಮತ್ತು ಪರವಾನಗಿಯ ಇತರ ಯಾವುದೇ ಶರತ್ತುಗಳನ್ನು 


ಮ ಎಎ-ಓಗಿಲ್ಲಂಘಿಸುವ ಸಂಸ್ಥೆಗಳಿಗೆ ಪಾಲಿಕೆ ನಿಗದಿಪಡಿಸಿರುವ. ದಂಡವನ್ನು. ವಿಧಿಸುವುದು. ಮತ್ತು. ಅನ್ವಯವಾಗುವಲ್ಲಿ... 
ರಸ್ತೆಯ ಪೂರ್ಣ ಅಗಲಕ್ಕೆ ರಸ್ತೆ ಪುನರ್‌ ನಿರ್ಮಾಣ ಶುಲ್ಕವನ್ನು ಸಹ ತಪ್ಪಿತಸ್ಥ ಸಂಸ್ಥೆಯವರಿಂದ ವಸೂಲು 
ಮಾಡುವುದು. 


Page 5 of 7 


15. ಅನಧಿಕೃತವಾಗಿ ಭೂಮಿಯ ಮೇಲ್ಲಟ್ಟದಲ್ಲಿ ಅಥವಾ ಧೂಗತವಾಗಿ ಓಎಫ್‌ಸಿ ಅಳವಡಿಸಿರುವುದು 
ಕಂಡುಬರದಲ್ಲಿ ಪ್ರತಿ ಮೀಟರಿಣೆ ನನರ ಶುಲ್ಕಪ ಮೂರುಪಟ್ಟು ದಂಡ ವಸೂಲು ಮಾಡುವುದು.. R 
16. ಹೆಚ್‌.ಡಿ.ಡಿ. ಮಾದರಿಯಲ್ಲಿ ಓಎಫ್‌ಸ ಅಳವಡಿಕಿಗಾಗ "“ಕಸ್ನೆ'” ಘುತ್ತು ಪಾಡಜಾರಿ ಮಾರ್ಗಗಳಲ್ಲಿ 
ಗುಂಡಿಗಳನ್ನು ತೋಡಲಾಗುತ್ತಿದ್ದು' ಓ,ಎಫ್ಟ್‌.ಸಿ. ಅಳವಡಿಕೆಯ ನಂತರ ಸದರಿ ಗುಂಡೆಗಳ ರಸ್ತೆಭಾಗಗಳನ್ನು 
ಪ್ರಸಕ್ತದಲ್ಲಿ. ಸಂಬಂಧಪಟ್ಟ ಸಂಸ್ಥೆಯವರೇ ಪುನರ್‌ ನಿರ್ಮಿಸುತ್ತಿದ್ದಾರೆ ರಸ್ತೆ ಪುನರ್‌ ನಿರ್ಮಾಣದ 
ಗುಣಮಟ್ಟವನ್ನು ಕಾಯ್ದುಕೊಳ್ಳುವ ಮತ್ತು ನಿಗದಿತ ಕಾಲದಲ್ಲಿ ರಸ್ತೆ ಪುನರ್‌ ನಿರ್ಮಾಣವನ್ನು 
ಹೊರ್ಣಗೊಳಿಸುವ ನಿಟ್ಟಿನಲ್ಲಿ ಪಾಲಿಕೆಯೇ ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ರಸ್ತೆ ಪುನರ್‌ ನಿರ್ಮಾಣದ 
ಜವಾಬ್ದಾರಿಯನ್ನು ವಹಿಸಿಕೊಳ್ಳುವ ಬಗ್ಗೆ ಗುತ್ತಿಗೆದಾರರನ್ನು ನೇಮಿಸಲಾಗಿರುತ್ತದೆ. ರಸ್ತೆ ಪುನಶ್ಲೇತನಕ್ಕೆ 
ನಿಗದಿಗೊಳಿಸುವ ಶುಲ್ಪವನ್ನು ಸಂಸ್ಥೆಗಳಿಂದ ಅನುಮತಿ ನೀಡುವ ಸಮಯದಲ್ಲೇ ಭರಿಸಿಕೊಂಡು ಪಾಲಿಕೆ 
ವತಿಯಿಂದಲೇ ರಸ್ತೆ ಭಾಗ ಪುನರ್‌ ನಿರ್ಮಾಣ ಕೈಗೊಳ್ಳುವುದು. 
K ಕರ್ನಾಟಕ ರಾಜ್ಯಪಾಲರ ಅಜ್ಞಾನ ಸಾರ 
ಜ ಮತ್ತು ಅವರ ಹೆಸರಿನಲ್ಲಿ, 
eA ; ey 
(ಕೆ.ಎ. ಹಿದಾಯತ್ನೆಲ್ಲ) oajse 
sk ಸರ್ಕಾರದ ಉಪ ಕಾರ್ಯದರ್ಶಿ-3. - 
; s ನಗರಾಭಿವೃದ್ಧಿ ಇಲಾಖೆ MN 
ಇವರಿಗೆ: . ಯ Ne 


1) ಮಹಾಲೇಖಪಾಲರು (A&E), ಕರ್ನಾಟಕ, ಬೆಂಗಳೂರು. 

2)- ಸೆರ್‌ರದ ಮುಖ್ಯ ಕಾರ್ಯದರ್ಶಿ, ವಿಧಾನ ಸೌಧ, ಬೆರಗಳೂರು. 

3) ಮಾನ್ಯ ಮುಖ್ಯಮಂತ್ರಿಗಳ ಅಪರ ಮುಖ್ಯ ಕಾರ್ಯದರ್ಶಿ, ವಿಧಾನ ಸೌಧ, ಬೆ 

4) ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ, ವಿಧಾನ ಸೌಧ, ಬೆಂಗಳೂರು. 

5) ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಲೋಕೋಪಯೋಗಿ ಇಲಾಖೆ. ವಿಕಾಸಸೌಧ, ಬೆಂಗಳೂರು, 
6) ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಕಂದಾಯ ಇಲಾಖೆ. ಬಹುಮಹಡಿಗಳ ಕಟಡೆ, ಬೆಂಗಳೂರು. 
7) ವ್ಯವಸ್ಥಾಪಕ ನಿರ್ದೇಶಕರು, ಬಿ.ಎಂ.ಆರ್‌.ಸಿ.ಎಲ್‌. 

8) ಆಯುಕ್ತರು, ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು. 

9) ಆಯುಕ್ತರು, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು. 

10) ಅಧ್ಯಕ್ಷರು, ಬಿ.ಡಬ್ಬೂ 5ವಸ್‌.ಎಸ್‌.ಬಿ., ಬೆಂಗಳೂರು. 

1) ವ್ಯವಸ್ಥಾಪಕ ನಿರ್ದೇಶಕರು, ಕೆ.ಪಿ.ಟಿ.ಸಿ.ಎಲ್‌., ಬೆಂಗಳೂರು. 

12) ವ್ಯವಸ್ಥಾಪಕ ನಿರ್ದೇಶಕರು, ಬೆಸ್ಕಾಂ, ಬೆಂಗಳೂರು. 


- 13) ಜನರಲ್‌ ಮ್ಯಾನೇಜರ್‌, ಬಿ.ಎಸ್‌.ಎನ್‌.ಎಲ್‌., ಬೆಂಗಳೂರು ವೃತ್ತ. 


14) ಪ್ರಧಾನ ಮುಖ್ಯ ಅಭಿಯಂತರರು, ಬಿ.ಎಸ್‌.ಎನ್‌.ಎಲ್‌, ಬೆಂಗಳೂರು. 

15) ಮಾಸ್ಯ ಉಪ ಮುಖ್ಯಮಂತ್ರಿಯವರ ಆಪ್ಪ ಕಾರ್ಯದರ್ಶಿ, ವಿಧಾನಸೌಧ, ಬೆಂಗಳೂರು. 

16) ಎಲ್ಲಾ ಜಂಟಿ “ಆಯುಕ್ತರು/ಉಪ ಆಯುಕ್ತರು/ಮುಖ್ಯ ಅಭಿಯಂತರರು, ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, 
ಬೆಂಗೆಳೂರು-ಆಯುಕ್ತರು, ಬಿಬಿಎಂಪಿ ರವರ ಮುಖಾಂತರ. 

17) ಮುಖ್ಯಲೆಕ್ಕಾಧಿಕಾರಿ, ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು. 

18) Executive Director Gait mdia-Ltd:. Swan 2" Floor, No. 373, Kodigenalli mai ೦೩ರ 
Sahakar nagar, Bangalore-560092. 

19) Chief General Manager, Gail Gas Ltd., No. S-44, 3" Floor, M.S. Coniplex, New BEL 


Road, Bangalore-54, 
20)ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರ ಆಪ್ತೆ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ, 


21) ಶಾಖಾ ರಕ್ಷಾ ಕಡತ/ಅಂತರ್ಜಾಲ ತಾಣ/ಹೆಚ್ಚುವರಿ ಪ್ರತಿಗಳು/ಸಂಪೆಂಡಿಯಂ. 


Page 6 of7 
;, aS 


ಅಉಸುಬಂದ-3 


Proceedings of the High Level Committee Meeting regarding laying of Gas 
arnataka 


Pipeline and Development of City Gas Distribution _in K: held on 
04/01/2020 At 11.00 am in the Committee Room, Vidhana Soudha under the 


Chairmanship of the Chief Secretary to Government of Karnataka 


MEMBERS PRESENT: As per annexure attached 


MCMDEN yf 


1. The Principal Secretary, Infrastructure Development Dept welcomed the 
Chief Secretary, Additional Chief Secretaries, Principal Secretaries and other 
officers present in the meeting and initiated the discussions. 

2. The Principal Secretary, IDD informed that this meeting has been convened 
to review the progress of the laying of Natural Gas Pipelines, City Gas 
Distribution projects implemented by GAIL India Limited, GAIL Gas Limited 
and others in Karnataka. 

3. The Committee reviewed the status of the implementation of following 
projects: 


On-going Projects 

1. City Gas Distribution Project, Bengaluru (GAIL Gas Limited). 

2. City Gas Distribution Project in Geographical Area of Dakshina Kannada 
District (GAIL Gas Limited). 

Dabhol-Bengaluru Gas Distribution Project (GAIL India Ltd). 

; kochi-Koottanad-Bengaluru-Mangaluru-G3s Pipeline Project (GAIL India Ltd). 

City Gas Distribution Project, Dharwad (Indian Oil Adani Gas Pvt. Ltd). 

Multi Product pipeline from (rugor to Devangunti (Bharat Petroleum 


mu pW 


Corporation Limited). 
#% CPO cengalun Puducherry Nagapattnanm Madura Tucan 
Natural Gas Pipeline project (Indian Oil Corporation Limited). 


Project Commissioned 


8. Mangaluru-Hassan-Mysyru-Solur-LPG Gas Pipeline Project (Hindustan 
Petroleum Corporation Limited). 
g. City Gas Distribution Project, Belagavi (Megha Engineering & Infrastructure 


Limited). 
10. City Gas Distribution Project, Tumakuru (Megha Engineering & 


infrastructure Limited). Wy 


page 1 of 10 


Issues arising out during implementation of ongoing projects: 


1. City Gas Distribution Project, Bengaluru and Dakshina Kannada Districts 
(GAIL Gas Limited) and GAIL India Limited 
iEmergency Vehicle status for GAIL/GAIL Gas Emergency Response Vehicles 


(ERV’s) & O&M Vehicles: 

GAIL/GAIL Gas requested that their Emergency Response Vehicles (ERV’s) & 
O&M Vehicles may be granted the status of Emergency Vehicles to tackle 
emergency situations due to leakage / damage of gas pipelines which will 
facilitate their vehicles reduce the travel time to reach the gas leakage 
incident spot through heavy traffic. Transport department informed that 
MORTH has categorised list of vehicles which can be granted emergency 
vehicles status. 


The Committee decided that gas pipeline is a critical utility and directed to 
give GAIL/GAIL GAS Emergency Response Vehicles & O&M vehicles, the 
status of Emergency Vehicle. Committee has directed GAIL/ GAIL Gas to 
apply to Transport Department accordingly. 

Actions: PRS, Transport Department. 


iiPurchase CNG Buses: 

GAIL Gas Limited has requested that BMTC should purchase CNG Buse: and 
start utilization the three CNG Stations commissioned since 2017 at 
Hennur, Sumnahalli and Peenya BMTC Depots. GAIL Gas has also offered to 
share the cost of price difference between CNG and Diesel Buses. CMD GAIL 
argued that CGD project was taken up in Bengaluru at the request of the 
state government and the 70% of the revenue was to come from CNG sales. 
He further intimated the committee that without the state governments 
support the targets of CNG stations set by the Government of India cannot 
be achieved. 
After discussions, the Committee requested GAIL Gas limited to have a 
detailed discussion with Managing Director, BMTC to resolve the issues 
expeditiously. 

Wu Action: CAMD, GAIL and MD, BMTC. 


Page 2 of 10 


iii.Grant of land for setting of CNG station in Freedom Park: 
GAIL Gas Limited has proposed that Government Departments may 
introduce CNG vehicles and land of about 30X40mtrs dimension may be 
allotted in ‘Freedom Park’ for setting up of CNG station. 
After discussions, the Committee has directed IDD to request Prison 
department for allotment of land. 
Action: PRS, IDD and ACS, Home & Prisons. 


iv.The permission supervision charge for laying of Gas Pipeline: 
The GAIL Gas Limited brought to the notice of Committee that the 
permission charges for laying of gas pipeline has been increased from 
Rs.1200/- to Rs.1,857/- per running meter vide UDD Government Order No. 
UDD 210 MNY 2017 dated 10.12.2018 and requested to maintain the old 
rate for Bengaluru and other cities. GAIL GAS argued that they are laying 
small dia steel pipeline (8inch and 4inch dia) and MDPE pipeline(125mm, 
g0mm, 60mm and 32mm). 70% of the gas pipelines laying is being done by 
HDD method. CEO GAIL GAS informed that the increase in permission 
charges will affect the viability of the project as 30% of the expenditure has 
been made towards the permission charges only. GAIL Gas pointed out that 
Optical Fiber Cable (OFC) laying companies are being charged Rs.700 per 
running meter only. For which BBMP commented that they are laying OFC 
through HDD method only and if GAIL GAS is willing to lay by HDD same 


rates can be given. 
The Committee after detailed deliberations decided that GAIL Gas 1 GAIL 


has to pay the permission charges of Rs.1,857/- and supervision charges as 
per G.0.No. UDD/210/MNY/2017 dated 10.12.2018 per running meter for 


laying gas pipeline through open trench method in line with other 


Government utilities. 


if GAIL Gas / GAIL is laying bY HDD method, the rate of Rs.700 per running 
meter as adopted for laying OFC will be applicable for GAIL Gas / GAIL also. 


UDD was asked to issue circular for the above rates uniformly applying to 


other districts for laying of gas pipeline in Karnataka. 
4 Action: ACS, UDD. 


“MW 


page 3 0f 10 


v.Last Mile Connectivity and Ban period: 
a. GAIL Gas intimated that out of 1,24,000 houses where Galvanised Iron 


(GI) Pipe infrastructure is completed, only 40,000 houses could be 
connected due to lack of permission from BBMP in areas having gas 
pipeline network. GAIL Gas has requested for last mile connectivity 
(connection from Pipeline network to consumers) charges and timeline 
to be maintain as per the BBMP Order No. Commnr/PSR(G)/3031/18-19 
dated 19.03.2019 i.e. in any area for last mile connectivity GAIL Gas will 
pay in advance additional 5% fees of the total demand note value for 
laying of main Gas Pipeline. The connectivity to the consumers will be 


done by trenchless method. 


The Committee after deliberation directed BBMP to grant Last Mile 
Connectivity permission as per the above said BBMP Order. 


Action: ACS, UDD and Commissioner, BBMP. 


. GAIL Gas requested the ban period for road cutting in newly asphalted 


roads may be kept one year only. GAIL Gas intimated that out of 
14000 Kms road in BBMP, Gas pipeline has been laid in about 1000 Kms 
only and to give connectivity to entire city the ban period for more than 
one year will be a hindrance, GAIL Gas intimated that this will affect the 
target given by PNGRB and Government of India. 


After detailed discussion the Committee directed to UDD / BBMP to 
maintain one year ban period for newly asphalted road in case of 


urgency for laying Gas Pipeline. 
Action: ACS, UDD and Commissioner, BBMP. 


vi.Inclusion of PNG Connectivity provision in Building Plan approvals: 
GAIL Gas Limited proposed that the Government may add Piped Natural 
Gas (PNG) connectivity permission along with water and electricity 
connectivity in the building plan approval being given by BBMP, BDA etc. 


The Committee agreed to the proposal and directed the BBMP 1 BDA / 
KIADB / Municipalities / Town Planning etc. to include Piped Natural Gas 


PNG) connections also in the Building Plan Aporoval of hcuses 


apartments after taking requisite charges in line with Electricity and Water 


Supply connectivity. 


“Me Action: ACS, UDD 


PageA of 10 


vii.Inclusion of Gas Pipeline provisions in all upcoming infrastructure projects: 

GAIL Gas has requested the committee to direct concerned authorities to 
provide provision to lay the gas pipeline along with the upcoming 
infrastructure projects in and around Bengaluru like BMRCL Project in CBD 
areas, ORRs, Peripheral Ring Roads, Satellite Township Ring Roads (STRR), 
new KIADB areas, Signature Business Parks around Airoort Area etc. 

The Committee agreed for the proposal and directed the concerned 
agencies to include gas pipeline provisions in their plans and to share the 
schedule whenever required. BBMP and UDD was asked to make provision . 
for laying of Gas Pipeline by GAIL Gas to be included in the Smart City 


design, tender sure roads and white topping project roads. 
Action: ACS UDD & PRS UDD. 


viii, Karnataka State Fire and Emergency Services Department: 


a) GAIL Gas ltd. requested the No Objection Certificate (NOC) issued for 
CNG Stations granted by Fire Department may be given for 3 years 
instead of 1 Year. 

The Committee after deliberation directed the Fire Department to grant 
fire NOC for CNG Stations with validity for three years in Karnataka. 


b) GAIL/GAIL Gas requested that the Mock Drill by City administration may 
be conducted annually with respect to Emergency Response and Disaster 
Management Plan (EROMP). The Committee agreed to the proposal. 

Action: ACS, Home and DG, Fire Services. 


ix. Commerce & industries and KIADB: 


The GAIL Gas requested the Government to allow KIADB to acquire land for 
CNG Stations, District Regulation Stations, etc. for the City Gas Distribution 
projects of GAIL Gas in Bengaluru and Dakshina Kannada Districts. 

After detailed deliberation, In-principle approval Was accorded for the above 


proposal in Bengaluru and Dakshina Kannada Districts. 
Action: PRS, C&l and CEO, KIADB. 


TM 


page 0f 10 


x. Forest, Ecology & Environment Department: 


GAIL Gas limited requested to initiate action for banning of polluting fuels 
like Petcoke, Furnace oil, Wood Pellets, Husk etc in line with National Capital 
Region (NCR) / UP / Haryana / Maharashtra & Rajasthan, in the industrial 
areas where Natural Gas network has already been laid. 


After detailed discussions the Committee directed Ecology and Environment 
department to take necessary action for banning Petcoke and Furnace Oil in 


the industrial areas where Natural Gas network is laid. 


Action: ACS, Forest, Ecology & Environment. 


Xi.General: 


a) GAIL Gas limited requested that the permissions for laying of pipeline in 


[op 
Re 


C 


~~ 


the jurisdiction of BBMP, BDA, KIADB, PWD, KRDCL, Village Panchayats, 
City Corporations etc in Bengaluru and Dakshina Kannada may be granted 
in a time bound manner. In some villages, industrial areas etc even after 
paying the demand note the permissions are pending for months, which 
affects. 


The committee has directed to all the concerned departments to take 


decision on granting permissions within 15 days from the date of 
application and chairman further directed UDD and RDPR to issue 


necessary directives. 


Acticn: ACS UDD, PRS UDD and PRS RDPR. 


GAIL Gas limited brought to the notice of Committee that 
Dr. B.R.Ambedkar Development Corporation is granting loan for taxies 
under certain schemes. They have requested to include CNG vehicles 
category also in the application evaluation system and give special marks 
for the applicants who are opting for CNG vehicles. 

The Committee requested Social Welfare de artment to _ consider 


extending the same benefits given to the Electric Vehicles. 


Action: PRS, Social Welfare. 
GAIL Gas limited requested for permission from the government 
department / agencies (like Mangaluru Municipal Corporation, KIADB, 
MUDA, PWD, Water Resource Department, Village Panchayats) to be 
given under Single Window system by providing Nodal Officer in each 
department, so that permissions can be processed and obtained 


Page 6 of 10 “We 4 


expeditiously for completing committed work program in time bound 
manner in Dakshina Kannada District. 


The Chairman of the Committee directed the concerned departments to 
process the request within in a specific time period of 15 days. 


Action: ACS PWD, PRS UDD, PRS C&l, PRS RDPR and PRS Water Recourse Detp. 
d) GAIL requested that they submitted a proposal to KIADB to allot land for 
CNG station and DRS (10 meters X 10 meters) in Doddaballapur and 
Kumbalgodu industrial area. 
The Committee directed KIADB to process the proposal of GAIL at the 
earliest. 

Action: CEO, KIADB. 

GAIL Gas intimated that the District Magistrate / Commissioner of Police 
has to issue NOC for construction of CNG Stations in Bengaluru and 
Dakshina Kannada Districts. The NOC’s are delayed due to non receipt of 
opinion from various other agency offices like, Fire Department, 0/0. 
Chief Electrical Inspector, BBMP — Health Department, PDO etc. 
The committee after detailed deliberation directed that, in case of non 


receipt of the opinion from the above mentioned offices within 21 days 
then, it should be deemed that they have no objection for CNG stations 
and directed concerned Deputy Commissioners / Commissioner of Police 
to issue the NOC within 30 days from the receipt of the application. 


Action: DC Bengaluru (Urban), DC Bengaluru (Rural), DC Dakshina Kannada, 
Commissioner of Police, Bengaluru and Commissioner of Police, Mangaluru. 


2. DHABOL-BANGALORE GAS PIPELINE PROJECT {GAIL {NDIA LIMITED). 


a) Acquisition SV Station land by KIADB in Chitradurga: 
GAIL India limited informed that while acquiring the land for the SV 
stations in Chitradurga in 2011-12 KIADB had acquired only one piece of 
land out of two land pieces due to error in the Survey Number in KIADB 
Notification. As the land is required for the Last Mile Connectivity 
activities, future requirements etc., GAIL requested to complete the 


e 


pi 


acquisition process at the earliest. 
As the matter is getting delayed, Committee has directed KIADB to take 


necessary action at the earliest. 


Action: CEO, KIADB, 


Page7 of 10 


b}) Starting of Natural Gas intake by KPCL, Yelahanka: 
KPCL and GAIL India Ltd had entered into a bundled agreement (GSTA) for 


supply of natural gas to Yelahanka Combined Cycle Power Plant (CCPP) on 
24.06.2017. GAIL has so far spent 50 crores in laying of the gas pipeline to 
the KPCL Yelahanka plant. Even GAIL has laid early delivery connectivity in 
February 2018 and gas was made available to KPCL. GAIL intimated that 
the delay in taking gas has huge financial implication. KPCL intimated that 
certain civil work is pending with respect to construction of the plant and 
KPCL has requested GAIL to reduce the gas price to affordable level. 
Chairman and Managing Director, GAIL conveyed that GAIL will respond to 
KPCL proposal by the end of January 2020. 


The Committee requested GAIL india Ltd to submit the reply to KPCL 


proposal. 
Action: CMD, GAIL and MD, KPCL. 


c) Allotment of alternate land by BDA for GAIL’s RGMC: 
GAIL India limited informed that land allotted to GAIL India limited by BDA 
for Regional Gas Management Centre (RGMC) is under litigation, which is 


pending in the High Court of Karnataka. GAIL is requesting that BDA may 


Re 


either expedite the case in the court or allot another land. BDA responded 
that they can allot alternate land provided GAIL identified the suitable 
land. 
The Committee directed BDA to allot alternate land after GAIL identifies 
suitable land. 

Action: CMD, GAIL and Commissioner, BDA, 


3. KOCHI - KOOTTANAD - MANGALORE — BANGALORE GAS PIPELINE PROJECT 
(GAIL India Limited). 


Acquisition of land for SV Stations by KIADB at Chandapura and Attibele: 

It was informed that GAIL has requested KIADB on 29.11.2018 for two plots of 
2400 sq.mtr each at Chandapura and Attibele for setting up of the SV-1 & SV-2 
stations for the Singasandra - Krishnagiri section of KKMBPL gas pipeline project. 
GAIL has already deposited Rs.3,94,94,400/- to KIADB based on the initial 
demand note. The notification of the land acquisition has been issued by KIADB, 


now the demand note for the balance amount has to be issued by KIADB, which 
has been paid by GAIL. 


“WM 


Page 8 0f 10 


The Committee directed KIADB to take necessary action and give possession of 
the said land to GAIL by 15" Feb 2020. 
Action: CEO, KIADB. 


4. City Gas Distribution Project, Dharwad {Indian Oil Adani Gas Pvt. Ltd). 


a) Conversion of Green Zone to Industrial Zone: 


IOAGPL has submitted application which is pending since 22” February, 2018 
for purchase of 25 guntas of land to establish City Gate Station under Section 
109 KLR. Secretary, Revenue Department has issued a Notification on March, 
2019 for conversion of Green Zone to Industrial Zone. 


After detailed discussion Committee directed to IOAGPL to forward proposal 
to Revenue department. 
Action: Director, IOAGPL, 
b) Purchase of land at Rayapur Industrial Area, Dharwad: 


IOAGPL has submitted application for Purchase of land at Rayapur Industrial 
Area, Dharwad to Development Officer, KIADB on 16.01.2016 — The matter is 
pending at the office of CEO, KIADB, Khanija Bhavan, Bengaluru. 


The Committee directed to KIADB to grant land for the IOAGPL at Rayapur 


Industrial Area, Dharwad. 


Action: CEO, KIADB. 


5, Multi Product pipeline from Irugor to Devangunti (Bharat Petroleum 
Corporation Limited). 


The Committee noted the scope of work of the project. 


6. Ennure-Thiruvallur-Bengaluru-Puducherry-Nagapattinam-Madurai-Tuticorin 
— Natural Gas Pipeline Project (Indian Oil Corporation Limited) Status as on 


14.10.2019. 
The Committee noted the scope of work of the project. 


7, Mangaluru-Hassan-Mysyru-Solur-LPG Gas Pip eline Project [Hindustan 
Petroleum Corporation Limited). 


The Committee noted the scope of work of the project. 


8. City Gas Distribution Project, Belagavi (Megha Engineering & Infrastructure 
Limited). 


The Committee noted the scope of work of the project. 


“Me 


Page 59 of 10 


9. City Gas Distribution Project, Tumakuru (Megha Engineering & Infrastructure 
Limited). 


The Committee noted the scope of work of the project. 


10. Additional Agenda: 


Shifting of 18” (450mm Dia) GAIL pipe line infringing ORR metro alignment at 
Kadubeesanahalli Underpass and Shifting of 18 inch (450 mm dia) GAIL 
Pipeline infringing Airport Metro alignment near Veerannapalya Station. 


MD, BMRCL made a detailed presentation regarding shifting of GAIL pipeline 
due to infringement of metro alignment detailed as below:- 


1, 


Both the proposed Metro alignment and GAIL pipeline in about 650 meter 
length at Kadubeesanahalli underpass are existing on the middle road 
showing mutual infringement. To overcome this infringement, GAIL pipeline 
is required to be shifted on to the right side service road (facing Airport). 


. Both the proposed Metro alignment and GAIL pipeline in about 550 meter 


length at Veerannapalya are existing on the right side median between main 
carriageway and service road (facing Airport) showing mutual infringement. 
To overcome this infringement, GAIL pipeline is required to be shifted on to 
the right side service road. 


° GAIL intimated that the said pipeline has been commissioned in 2012 and 


the shifting of gas pipeline will affect the supply to the industries and 
households in Bengaluru, besides also has huge technical challenges. CAMD, 
GAIL informed that similar shifting has been done earlier in Mumbai, 


. After detailed discussion C&MD, GAIL has agreed to appoint a consultant to 


examine the feasibility of shifting of Gas Pipelines and they conveyed that 
the inspection of the site and coordination with Design team of BMRCL for 
shifting of GAIL pipelines will be done. BMRCL agreed to bear the cost of 
shifting of GAIL pipelines. 

Action: MD, BMRCL and CMD, GAIL. 


The meeting ended with the thanks to the Chair. 


File No. IDD 63 ITS 2019. ") 
(T. Mies Bhaskar] 


Chief Secretary to Government 


Page 10 of 10 


ಕರ್ನಾಟಕ ಸರ್ಕಾರ 

ಸಂಖ್ಯ ಸಳತ್ನ 410 ನರಿವಿನ್‌ವ್ಯ 2೦17 ಕರ್ನಾಟಕ ಸರ್ಕಾರದ ಸಚಿವಾಲಯ, 
ವಿಕಾಸಸೌಧ, 

ಬೆಂಗಳೂರು, ದಿನಾಂಕ: 24-02-2020. 


ತಿದ್ದುಪಡಿ ಆದೇಶ 


ಸರ್ಕಾರದ ಆದೇಶ ಸಂಖ್ಯೆ: ನಅಇ 210 ಎಂಎನ್‌ವೈ 2017, ದಿನಾಂಕ: 10-12-2018 ರ ಆದೇಶವನ್ನು 
ಈ ಕೆಳಗಿನಂತೆ ಪರಿಪ್ಠರಿಸಿದೆ. 
ಆದೇಶದಲ್ಲಿ ಕ್ರಮ ಸಂಖ್ಯೆ: 6ಕ್ಕೆ “GAIL Gas Ltd/ GAIL India Ltd ಸಂಸ್ಥೆ ಸ್ಥೆಯು ಓಪನ್‌ ಟ್ರೆಂಚ್‌ ವಿಧಾನದ 
ಮೂಲಕ ಗ್ಯಾಸ್‌ ಪೈಪ್‌ಲೈನ್‌ ಅಳವಡಿಸಿದ್ದಲ್ಲಿ, ಪ್ರತಿ ಮೀಟರಿಗೆ ರೂ.1,857/- ನೇ ಅನುಮತಿ ಶುಲ್ಕವ ನ್ನು ಮತ್ತು 
®ೆಚ್‌.ಡಿ.a. (Horizontal Directional Drilling) ವಿಧಾನದ ಮೂಲಕ ಗ್ಯಾಸ್‌ ಪೈಪ್‌ಲೈನ್‌ ಅಳವಡಿಸಿದ್ದಲ್ಲಿ, ಪ್ರತಿ 
ಮೀಟರಿಗೆ ರೂ.700 ಅನುಮತಿ ಶುಲ್ಕವನ್ನು ಪಾವತಿಸತಕ್ಕದ್ದು, ಮತ್ತು ಆದೇಶ ಸಂಖ್ಯೆ ನಅಇ 210 ಎಂಎನ್‌ವೈ 2017 
ದಿನಾಂಕ 10-12-2018ರಂತೆ ಮೇಲ್ಡಿಚಾರಣೆ ಶುಲ್ಕವನ್ನು ಸಹ ಪಾವತಿಸತಕ್ಕದ್ದು” ಎಂದು ಸೇರಿಸಿ ಓದಿಕೊಳ್ಳತಕ್ಕದ್ದು. 


ಅಲ್ಲದೇ ಈ ಕೆಳಗಿನ ಅಂಶಗಳನ್ನು ಹೆಚ್ಚುವರಿಯಾಗಿ ಆದೇಶ ಸಂಖ್ಯೆ: ನಅಇ 210 ಎಂಎನ್‌ವ್ಯೈ 2017, 
ದಿನಾಂಕ; 10-12-2018ಕ್ಕೆ ಸೇರಿಸಿ ಓದಿಕೊಳ್ಳತಕ್ಕದ್ದು. 

17. ಬಿಬಿಎಂಪಿಯು GAIL Gas Ltd/ GAIL India Lid ಸಂಸ್ಥೆಗಳಿಗೆ ಗ್ರಾಹಕರ ಸಂಪರ್ಕ ನೀಡುವ ಕುರಿತಾದ 
Last Mile Connectivity ಗೆ ಅನುಮತಿಯನ್ನು ಬಿಬಿಎಂಪಿಯ ಆದೇಶ ಸಂಖ್ಯೆ 
ಆಯುಕ್ತರು/ಪಿಎಸ್‌ಆರ್‌ (ಜೆ) 13031/18-19 Oreoz:19-03- 2019ರಲ್ಲಿ ನಿಗದಿಪಡಿಸಿರುವಂತೆ ನೀಡುವುದು. 

18. ಬಿಬಿಎಂಪಿಯು ಹೊಸದಾಗಿ ಆಸ್ಟಾಲ್ಲಿಂಗ್‌ ಮಾಡಲಾಗಿರುವ ರಸೆಗಳನ್ನು ಮೂರು ವರ್ಷಗಳ ಕಾಲ ಕತ್ತರಿಸುವುದನ್ನು 
ನಿಷೇಧಿಸಿದ್ದು ಸದರಿ ನಿಷೇಧವನ್ನು GAIL Gas Ltd/ GAIL India Ltd ಸಂಸ್ಥೆಗಳ ಗ್ಯಾಸ್‌ ಪೈಪ್‌ಲೈನ್‌ 
ಅಳವಡಿಕೆಗೆ ಸಂಬಂಧಿಸಿದಂತೆ 1 ವರ್ಷಕ್ಕೆ ಸೀಮಿತಗೊಳಿಸಲಾಗಿದೆ. 


ಉಳಿದಂತೆ ಯಾವುದೇ ಬದಲಾವಣೆ ಇರುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ 


ತ್ತು "ಅವರ ಹೆಸರಿನಲ್ಲಿ, 


2h 


ಸರ್ಕಾರದ ಅಧೀನ ಘು 
ನಗರಾಭಿವೃ ದ್ದಿ ಇಲಾಖೆ (ಬಿ.ಬಿ.ಎಂ.ಪಿ) 


ವ be 


|. ಮಹಾಲೇಖಪಾಲರು, ಲೆಕ್ಕ ತಪಾಸಣೆ!ಲೆಕ್ಕಪತ್ರ ಕರ್ನಾಟಕ ಬೆಂಗಳೂರು. 

2.ಸರ್ಕಾರದ ಮುಖ್ಯ ತಾರ್ಯದರ್ಶಿ, ವಿಧಾನ ಸೌಧ, ಬೆಂಗಳೂರು. 

3. ಮಾನ್ಯ ಮುಖ್ಯಮಂ ತ್ರಿಗಳ ಅಪರ ಮುಖ್ಯ ಕಾರ್ಯದರ್ಶಿ, ವಿಧಾನಸೌಧ, ಬೆಂಗಳೂರು. 

4, mead ಅವ ಮುಖ್ಯ Nip, ಆರ್ಥಿಕ ಇಲಾಖೆ, ವಿಧಾನ ಸೌಧ, ಬೆಂಗಳೂರು. 


5, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಲೋಕೋಪಯೋಗಿ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು. 


ಕ್‌ 

6. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಕಂದಾಯ ಇಲಾಖೆ, ಬಹುಮಹಡಿಗಳ ಕಟ್ಟಡ, ಬೆಂಗಳೂರು. 

7. ಆಯುಕ್ತರು, ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು. » 

8. ವ್ಯವಸ್ಥಾಪಕ ನಿರ್ದೇಶಕರು, ಬಿ.ಎಂ.ಆರ್‌.ಸಿ.ಎಲ್‌,, ಬೆಂಗಳೂರು, 

9. ಆಯುಕ್ತರು, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು. 

10. ಅಧ್ಯಕ್ಷರು. ಬಿ.ಡಬ್ಬ್ಯೂಎಸ್‌.ಎಸ್‌.ಬಿ., ಬೆಂಗಳೂರು. 

1].ವ್ಯೃವಸ್ಥಾಪಕ ನಿರ್ದೇಶಕರು, ಕೆ.ಪಿ.ಟಿ.ಸಿ.ಎಲ್‌., ಬೆಂಗಳೂರು. 

12. ವ್ಯವಸ್ಥಾಪಕ ನಿರ್ದೇಶಕರು, ಬೆಸ್ಕಾಂ, ಬೆಂಗಳೂರು. 

13. ಜನರಲ್‌ ಮ್ಯಾನೇಜರ್‌, ಬಿ.ಎಸ್‌.ಎನ್‌.ಎಲ್‌. ಬೆಂಗಳೂರು ವೃತ್ತ, ಬೆಂಗಳೂರು. 

14.ಮುಖ್ಯ ಅಭಿಯಂತರರು, ವಬಿ.ಎಸ್‌.ಎನ್‌.ಎಲ್‌., ಬೆಂಗಳೂರು, 

15. ಎಲ್ಲಾ ಜಂಟಿ ಆಯುಕ್ತರು/ಉಪ ಆಯುಕ್ತರು/ಮುಖ್ಯ ಅಭಿಯಂತರರು, ಬೃಹತ್‌ ಬೆಂಗಳೂರು ಮಹಾನಗರ 
ಪಾಲಿಕೆ, ಬೆಂಗಳೂರು-ಆಯುಕರು, ಬಿಬಿಎಂಪಿ ಮುಖಾಂತರ. 

16. ಮುಖ್ಯ ಲೆಕ್ಕಾಧಿಕಾರಿ, ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು. 

17. Executive Director, Gail India Ltd, Swan 2™ Floor, No.323, Kodigehalli main road, Sahakar 
nagar, Bangalore-560092. 

18. Chief General Manager, Gail Gas Ltd, No.S-44, 3° Floor, M.S. Complex, New BEL Road, 


Bangalore-S60054. 
19.ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿರವರ ಆಪ್ರ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 


20. ಶಾಖಾ ರಕ್ಷಾ ಕಡತ/ಹೆಚ್ಚುವರಿ ಪ್ರತಿಗಳು. 


[3 


[< 


LHS 
BRUHAT BANGALORE MAHANAGARA PALIKE 
Details of Road Cutting Permission charges collected under MARCCS from Gail Gas & Gail 


India 
A Length in ೫ ಕ 3 
Sl. No | Request No Organization ತ Permission Charges 


405539970 
86004664.0 
7584425.0 
7 
4 
$ 


Annexure-] 


Ko Ko) 


GAIL GAS 
13 
14 
15 
04| 59271000} 
|_ 2180 | GALGAS | 100) 137931000] 


00|~ 


3189 GAIL IndiaLTD | 0.00] 41328.0 
GAIL GAS 3265080.0 


0 
00 

GAIL GAS 96026610.00 
00 

0 


3 
58 
| 253 | UGALGAS | 636 877818000} 
|8| GAILGAS | 40) 24000 | 
0 | 225 | GAILGAS | 2) seis) “oo | 
[2608 | GAILGAS | 256 35390000 | 
i569] ssa) | 
124 534000 | 
5492469000 OO 
sas | GALGAS | 3 Sasol 
eT oaLGas | 27 S800) | 
C—GAILOAS | 1099 S600 
ET ETO 
GAIL GAS 253430) OOO 
59.76 82472940.00 


Page lof3 


Request No Organization Remarks 
2987 GAIL GAS 69280140.00 
38.57 532286700] OO 
24 | 4097 | GAlLindialtD | 79 isso) | 
2s [aa | GAILGAS | 065] 92090000 | 
26 | 3847 | GAlLGAS | 63 sees] | 
27 | 3s4 | GALGAS | a0) S700) | 
28 | 384 | GALGAS | 23s 33260] | 
39 | 3126 | GALOAS | 32] aes | 
30 | 330 | GAIGAS | 28] aoesse00 | 
| Toulforthe year 20718 | 58757] 8142646400 | 
|] Total AmountinCrors]' 814] | 
| ET 
GAIL GAS Ltd 6.42 9006884] OOOO 
2s | GaGa | 0s) oO 786) | 
533 | GAlGASId | 04) oo Oss] | 
BT CALGaS TB— 
4783248] oo | 
| Totalfortheyear20819 | 377] 5773032000 | 
ES SES Er 
|__ 0.043] 3400.00) °°“ | 
2 | 939) [GAILGASLimtd] 001° S800” | 
TN 
8564000 oo | 
| 5 | 14568 |GAILGASLimtd| 098) 788000010” |] 
6 | 10898 |GAILGASLimted] 5508) 440600000” 
| 7 | 13328 |GAILGASLimted] 164d 132400)” 
|8| 1372 |GAILGASLimid|] 0827) 6600p” | 
| 9 | 5665s | GAILGASLimited| 632] S020) 
10 | 6354 | GAILGASLimited[| 24199) 1935930000 
1 | 13792 | GAILGASLimited] 1320] 105640000 | 
connectivi 
connectivi 
connectivi 
516 GAIL GAS Limited 1046 lastraile 
connectivity 


2575 GAIL GAS Limited 2.307 1845840.00| 10% last mile 
connectivi 
2645 GAIL GAS Limited 3.169 253440000] "OG Isscmile 
connectivi 
2833 GAIL GAS Limited 1.929 1542860.00| 70% last mile 
connectivit 
2970 GAIL GAS Limited 1.188 950360.00| 10% last mile 
connectivi 


Page 2 of 3 


sk — pe 
‘Nn pe 


7 


Request No 
1 
Total for the year 2020-21 
Total Amount in Crores 


Grand Total Upto date 1,041.13 
MSR Total Amount in Crores 


Page 3 of 3 


